ಎಲ್ಲರಿಗೂ ಶಿಕಣ - ಮಧ್ಯ-ದಶಕದ ಮೌಲ್ಯಮಾಪನ 


ಬಾರತದಲ್ಲಿ ಆರಂಬಿಕ ಬಾಲ್ಯದ ಆರೈಕೆ ಮತ್ತು 
ಶಿತಣ 


ವೆನಿತಾ ಕೌಲ್‌ 
ದೀಪಾ ಶ೦ಕರ್‌ 


ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ವಿಶ್ವವಿದ್ಯಾಲಯ 
ನವ ದೆಹಲಿ 


© NUEPA 2009 


ರಾಷ್ಟ್ರೀಯ ಶಿಕ್ಷಣ ಯೋಜನೆ ಮತ್ತು ಆಡಳಿತ ವಿಶ್ವವಿದ್ಯಾಲಯ (NUEPA) ಪ್ರಕಟಿಸಿದೆ 
(UGC ಕಾಯಿದೆ 1956ರ ಸೆಕ್ಷನ್‌ ಸಂಖ್ಯೆ 3ರ ಅಡಿಯಲ್ಲಿ ಭಾರತ ಸರ್ಕಾರವು ಘೋಷಿಸಿದೆ) 
17- B, ಪ್ರೀ ಅರಬಿಂದೊ ರಸ್ತೆ, ನವ ದೆಹಲಿ -110016 


ಚಿತ್ರ ಕೊಡುಗೆ 
ರವಿ ರಾಮಚಂದ್ರನ್‌, ಐ.ಆರ್‌.ಎಸ್‌ 


ಈ ಪ್ರಬಂಧದಲ್ಲಿ ವ್ಯಕಪಡಿಸಲಾಗಿರುವ ಅಭಿಪ್ರಾಯಗಳು ಲೇಖಕರದ್ಮಾಗಿದ್ದು, ಇವುಗಳನ್ನು 
NUEPA ಮತ್ತು ಭಾರತ ಸರ್ಕಾರದ ಅಭಿಪ್ರಾಯಗಳು ಎಂದು ಪರಿಗಣಿಸಬಾರದು. 


ಮುನ್ನುಡಿ 


ಜಾಗತಿಕ ಶಿಕ್ಷಣ ವೇದಿಕೆಯು, ಸೆನೆಗಲ್‌ ದೇಶದ ಡಾಕರ್‌ ನಲ್ಲಿ, ಆರು ಗುರಿಗಳೊಂದಿಗೆ 
2015ಹೊತ್ತಿಗೆ ಸಾಧಿಸಬೇಕಾದ ಎಲ್ಲರಿಗೂ ಶಿಕ್ಷಣ (£್ಕಸ)ಿದ ಸಮಗ್ರ ದೃಷ್ಟಿಕೋನವನ್ನು 
ಅಂಗೀಕರಿಸಿತ್ತು. ಈ ಆರು ಗುರಿಗಳು ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ, ಪ್ರಾಥಮಿಕ 
ಶಿಕ್ಷಣದ ಸಾರ್ವತ್ರೀಕರಣ, ಲಿಂಗ, ಯುವ ಮತ್ತು ತರುಣಾವಸ್ಥೆಯವರು, ವಯಸ್ಕ ಶಿಕ್ಷಣ 
ಮತ್ತು ಗುಣಮಟ್ಟದ ಶಿಕಣದ ಕ್ಲೇತ್ರಗಳಿಗೆ ಸಂಬಂಧಿಸಿದ್ದವು. ಶಿಕಣವನ್ನು ಎಲ್ಲರಿಗೂ 
ತಲುಪಿಸುವುದನ್ನು ಖಾತರಿಪಡಿಸುವುದಕ್ಕಾಗಿ “ತಲುಪದವರಿಗೆ ಶಿಕ್ಷಣ ತಲುಪಿಸುವುದು” 
ಇಲ್ಲಿನ ಮುಖ್ಯ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ, ್ವ್ಜA ಗುರಿಗಳಿಗೆ ಸಂಬಂಧಿಸಿದಂತೆ 
ಮಾಡಲಾದ ಪ್ರಗತಿಯನ್ನು ಪರಿಶೀಲಿಸುವುದಕ್ಕಾಗಿ "ಎಲ್ಲರಿಗೂ ಶಿಕ್ಷಣದ ಮಧ್ಯ-ದಶಕದ 


ಮೌಲ್ಯಮಾಪನ'ಕ್ಕೆ ಚಾಲನೆ ನೀಡಲಾಯಿತು. ಈ ಪ್ರಕ್ರಿಯೆಗೆ ಅನುರೂಪವಾಗಿ, ಭಾರತ 
ಸರ್ಕಾರ ಮತ್ತು ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ವಿಶ್ವವಿದ್ಯಾಲಯವು 
(NUEPA) ಜಂಟಿಯಾಗಿ “ಭಾರತದಲ್ಲಿ ಎಲ್ಲರಿಗೂ ಶಿಕಣ'ದ ಪ್ರಗತಿಯ ಸಮಗ್ರ 
ಪರಿಶೀಲನೆಯನ್ನು ಮಾಡಿತು. 


ರಾಷ್ಟೀಯ ವರದಿಯ ಮುಂದಿನ ಬಾಗವಾಗಿರುವ ಪ್ರಸ್ತುತ ಬರಹವು ವಿಷಯಾಧಾರಿತ 
ಮತ್ತು ರಾಜ್ಯಗಳ ಪರಿಶೀಲನಾ ಪ್ರಬಂಧಗಳ ಸರಣಿಗಳನ್ನು ಒಳಗೊಂಡಿದೆ. ಆರು 


ಗುರಿಗಳನ್ನು ಒಳಗೊಂಡು ಒಂಬತ್ತು ವಿಷಯಾಧಾರಿತ ಪರಿಶೀಲನಾ ಪ್ರಬಂಧಗಳಿದ್ದು 
ಮೂರು ಇತರ ವಿಷಯಗಳ ಕುರಿತು ಮೂರು ಹೆಚ್ಚುವರಿ ಪ್ರಬಂಧಗಳಿವೆ. ಅವೆಂದರೆ, 


ಶಿಕ್ಷಕರು ಮತ್ತು ಶಿಕ್ಷಕ ಶಿಕ್ಷಣ, ್ವ್ಗA ಗಾಗಿ ಆಡಳಿತ ಕಾರ್ಯತಂತ್ರಗಳು ಮತ್ತು ಭಾರತದಲ್ಲಿ 
EFA ಗಾಗಿ ಹಣಕಾಸು ಒದಗಿಸುವುದು. ಈ ವಿಷಯಾಧಾರಿತ ಪರಿಶೀಲನಾ ಪ್ರಬಂಧಗಳನ್ನು 
ವಿಶ್ಲೇಷಣಾತ ಕ ಪ್ರಬಂಧಗಳ ಸರಣಿಗಳು ಅನುಸರಿಸುತ್ತಿದ್ದು, ಭಾರತದ ಇಪ್ಪತ್ತೇಳು 


ರಾಜ್ಯಗಳಲ್ಲಿ ್ವ್ಜA ಗೆ ಸಂಬಂಧಿಸಿದಂತೆ ಮಾಡಲಾಗಿರುವ ಪ್ರಗತಿಯ ಮೇಲೆ ಇವು ಬೆಳಕು 
ಚೆಲ್ಲುತ್ತವೆ. ರಾಜ್ಯಗಳ ಪರಿಶೀಲನೆಗಳು, ್ವ್ಜA ಗುರಿಗಳನ್ನು ಸಾಧಿಸಲು ಒಳಗೊಂಡಿರುವ 


ಕಲಸದ ಪ್ರಮಾಣದ ಮೌಲ್ಯಮಾಪನ ಮಾಡುವುದರ ಮೂಲಕ ಹಾಗೂ ಈ ಗುರಿಗಳನ್ನು 
ಸಾಧಿಸಲು ಬೇಕಾಗಿರುವ ನೈಜ ಸಮಯ ಮಿತಿ ಮತ್ತು ಕಾರ್ಯತಂತ್ರಗಳನ್ನು ಮುನ್ನಂದಾಜು 
ಮಾಡುವುದರ ಮೂಲಕ ಭಾರತದ ಪ್ರತಿ ರಾಜ್ಯದಲ್ಲಿ ಸಾಧಿಸಲಾಗಿರುವ ಪ್ರಗತಿಯ ಪ್ರಸ್ತುತ 
ಮಟ್ಟಿದ ಸಂಕ್ಲಿಪ್ಪ ಜಿತ್ರಣವನ್ನು ಕೊಡಲು ಪ್ರಯತ್ನಿಸುತ್ತವೆ. ಪ್ರತಿ ವಿಷಯಾಧಾರಿತ 
ಪರಿಶೀಲನೆ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದ ವಿಶ್ಲೇಷಣಾತ್ಮಕ ಪರಿಶೀಲನಾ ಪ್ರಬಂಧವನ್ನು, 
ಕೇ೦ದ್ರ ಮತ್ತು ರಾಜ್ಯ ಸರ್ಕಾರಗಳ ಒಟ್ಟಿಗೂಡಿದ ಸಹಯೋಗದೊಂದಿಗೆ ಸಂಬಂಧಿತ 
ಕ್ಲ್ಷೇತ್ರ/ ರಾಜ್ಯಕ್ಕ ಕುರಿತಂತೆ ಸಾಕಷ್ಟು ಜ್ಞಾನ ಹೊಂದಿರುವ ತಜ್ಞರು ಸಿದ್ಧಪಡಿಸಿದ್ದಾರೆ. 


ರಾಷ್ಟೀಯ ವರದಿಯೊಂದಿಗೆ ಪರಿಶೀಲನಾ ಪ್ರಬಂಧಗಳು ದೇಶದಲ್ಲಿ £್ಜ೯A ಗುರಿಗಳತ್ತ 
ಮಾಡಲಾಗಿರುವ ಪ್ರಗತಿಯ ಸಮಗ್ರ ಮತ್ತು ವಿಂಗಡಿಸಲಾದ ಜಿತ್ರಣವನ್ನು ಬೀಡುತವೆ. 


ಶಿಕ್ಷಣವನ್ನು ಎಲ್ಲಾ ಮಕ್ಕಳ ಮೂಲಭೂತ ಹಕ್ಕಾಗಿ ಪರಿಗಣಿಸಲು ಶಾಸನವನ್ನು 


ರೂಪಿಸುವುದಕ್ಕಾಗಿ ಸಂಸತ್ತು ಚರ್ಚೆಯಲ್ಲಿ ತೊಡಗಿರುವ ಸಂದರ್ಭದ್ದಲೇ ಈ ಪ್ರಬಂಧಗಳು 
ಹೊರಬರುತ್ತಿವೆ. ವಿಷಯಾಧಾರಿತ ಪ್ರಬಂಧಗಳು ನ&್ಗA ಯ ವಿವಿಧ ಗುರಿಗಳಿಗೆ 


ಸಂಬಂಧಿಸಿದಂತೆ ಆಗಿರುವ ಶೈಕ್ಷಣಿಕ ಬೆಳವಣಿಗೆಯ ಸ್ಥಿತಿಗತಿಯ ಮೇಲೆ ಬೆಳಕು ಚೆಲ್ಲಿದರೆ, 


ರಾಜ್ಯಗಳಿಗೆ ಸಂಬಂಧಿಸಿದ ಪ್ರಬಂಧಗಳು ದೇಶದಾದ್ಯಂತ ಇರುವ ಸನ್ನಿವೇಶದ 
ವೈವಿಧ್ಯತೆಯನ್ನು ಕಟ್ಟೆ ಕೊಡುತವೆ. ಇಡೀ ಸರಣಿಯು, ಸಂಬಂಧಿತ ಪ್ರಾಯೋಗಿಕ 


ಸಂಶೋಧನೆಯ ಪರಿಶೀಲನೆಯೊಂದಿಗೆ ಅಧಿಕೃತ ದತ್ತಾಂಶವನ್ನು ಬಳಸಿಕೊಂಡು ಆರಂಭಿಕ 
ಬಾಲ್ಯದ ಆರೈಕೆ ಮತ್ತು ಶಿಕಣದಿಂದ ಸಾರ್ವತಿಕ ಪ್ರಾಥಮಿಕ ಶಿಕ್ಷಣ ಮತ್ತು ವಯಸ್ಕ 
ಸಾಕ್ಷರತೆ ಕಾರ್ಯಕ್ರಮಗಳ ತನಕ EFA ಯ ವಿವಿಧ ಅಂಶಗಳ ಕುರಿತು ಅಮೂಲ್ಯ ಸ್ವತಂತ್ರ 
ದಾಖಲೀಕರಣವಾಗಿ ನೆರವಾಗುತ್ತದೆ. 


ವಿಷಯಾಧಾರಿತ ಮತ್ತು ರಾಜ್ಯಗಳ ವಿಶ್ಲೇಷಣಾತಕ ಪರಿಶೀಲನಾ ಪ್ರಬಂಧಗಳ 
ಸರಣಿಯೊಂದಿಗೆ ರಾಷ್ಟ್ರೀಯ ವರದಿಯನ್ನು ಒಳಗೊಂಡಿರುವ ಈ ಇಡೀ ಯೋಜನೆಗೆ ಪೊ. 
ಆರ್‌. ಗೋವಿಂದ, NUEPA, ಅವರು ರೂಪುರೇಷೆ ಒದಗಿಸಿ ಕಾರ್ಯಗತಗೊಳಿಸಿದ್ದಾರೆ ಹಾಗೂ 
ಇಡೀ ಕಾರ್ಯವನ್ನು ಇವರು ಮುನ್ನಡೆಸಿದ್ದು, ಅವರ ನಾಯಕತ್ವಕ್ಕಾಗಿ ಹೃದಯದ 
ಅಂತರಾಳದಿಂದ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. NUEPA ಯಲ್ಲಿ ಯೋಜನಾ 
ತಂಡದಲ್ಲಿದ್ದು ಇಡೀ ಕಾರ್ಯಕ್ಕೆ ವಿಶೇಷ ಕೊಡುಗೆ ನೀಡಿದ ಡಾ. ಮೋನಾ ಸೆಡ್ಕಾಲ್‌ ಅವರೂ 
ಸಹ ಪ್ರಶಂಸಾರ್ಹರು. ಇಡೀ ಕಾರ್ಯಕ್ಕ ಮಾರ್ಗದರ್ಶನ ನೀಡುವುದಕ್ಕಾಗಿ ಪ್ರೊ. ಎಕೆ 
ಶರ್ಮಾ ಅವರ ಅಧ್ಯಕ್ಷತೆಯಲ್ಲಿ ರೂಪಿಸಲಾದ ತಾಂತಿಕ ಸಲಹಾ ಗುಂಪಿನ ಸಲಹೆಯಿಂದಾಗಿ 
ತಂಡಕ್ಕೆ ಸಾಕಷ್ಟು ಪ್ರಯೋಜನ ದೊರೆತಿದೆ. ಪ್ರೊ. ಎ.ಕೆ ಶರ್ಮಾ ಅವರ ಅಮೂಲ್ಯ 
ಮಾರ್ಗದರ್ಶನಕ್ಕಾಗಿ ಅವರಿಗೆ ಮನದಾಳದಿಂದ ನನ್ನ ಧನ್ಯವಾದ ಹಾಗೂ ಕೃತಜ್ಞತೆಯನ್ನು 
ಸಮರ್ಪಿಸುತ್ತೇನೆ. ಅಂತಿಮವಾಗಿ, ಹಣಕಾಸಿನ ಉದಾರ ನೆರವು ಒದಗಿಸಿದ UNICEF ಮತ್ತು 


UNESCO ಗೆ ನಾನು ಜಿರಖಣಿ. 


ವೇದ ಪ್ರಕಾಶ್‌ 
ಉಪಕುಲಪತಿ 
ರಾಷ್ಟೀಯ ಶೈಕಫಣಿಕ ಯೋಜನೆ ಮತ್ತು ಆಡಳಿತ 
ವಿಶ್ವವಿದ್ಯಾಲಯ 


ಸಂಪಾದಕೀಯ ಟಷ್ಟಣಿ 


ಭಾರತೀಯ ಸಂವಿಧಾನವು, 144 ವರ್ಷ ವಯಸ್ಸಿನ ತನಕದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು 
ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕೆಂದು ಸರ್ಕಾರಕ್ಕೆ ನಿರ್ದೇಶನ ನೀಡುತ್ತದೆ. ಅನುಕ್ರಮ 
ಅಭಿವೃದ್ದಿ ಯೋಜನೆಗಳ ಮೂಲಕ ಸುಮಾರು ಆರು ದಶಕಗಳ ಕಾಲ ಈ ಗುರಿಯನ್ನು 
ದೇಶವು ಈಡೇರಿಸುತ್ತಾ ಬಂದಿದೆ. ಕಳೆದ ಎರಡು ದಶಕಗಳಲ್ಲಿ, ಹೂಡಿಕೆಯಲ್ಲಿ ಸಾಕಷ್ಟು 
ಹೆಚ್ಚಳದೊಂದಿಗೆ ಶಿಕ್ಷಣದಲ್ಲಿ ಮಕ್ಕಳ ಪಾಲೊಳ್ಳವಿಕೆಯಲ್ಲಿ ಗಣನೀಯ ಪ್ರಮಾಣದ 
ಸುಧಾರಣೆ ಕಾಣಬಹುದಾಗಿದೆ. ಶಿಕ್ಷಣದ ಕರ ವಿಧಿಸುವ ಮೂಲಕ ಈ ವಲಯಕ್ಕೆ 
ಸಂಪನ್ನೂಲಗಳನ್ನು ಕ್ರೋಢೀಕರಿಸುವ ಇತ್ತೀಚಿನ ಪ್ರಯತ್ನವು ಈ ದಿಸೆಯಲ್ಲಿ ಪ್ರಮುಖ 
ಪ್ರಯತ್ನ ಎನಿಸಿದೆ. ಸಾಂಪ್ರದಾಯಿಕವಾಗಿ ಶಾಲಾ ಶಿಕ್ಷಣವು ರಾಜ್ಯ ಸರ್ಕಾರಗಳ ಕ್ರಿಯಾ 
ವಿಷಯವಾಗಿ ಉಳಿದುಕೊಂಡಿದ್ದರೂ, ಶಿಕ್ಷಣದ ಕುರಿತ ರಾಷ್ಟ್ರೀಯ ನೀತಿ - 1986ರ ನಂತರ 
ಬಾರತ ಸರ್ಕಾರವು ಈ ನಿಟ್ಟಿನಲ್ಲಿ ಕಳೆದ ಎರಡು ದಶಕಗಳಲ್ಲಿ ಪ್ರಮುಖ ಪಾತ್ರವನ್ನು 
ವಹಿಸಿದೆ. ಇದರ ಪರಿಣಾಮವಾಗಿ 2001ರಲ್ಲಿ ಸರ್ವ ಶಿಕ್ಲಾ ಅಭಿಯಾನವೆಂಬ ರಾಷ್ಟ್ರೀಯ 
ಕಾರ್ಯಕ್ರಮಕ್ಕೆ ಚಾಲನೆ ವೀಡಲಾಯಿತು. ಈ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ 
ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಅಂತಿಮ ಗುರಿ ಇನ್ನೂ 
ಮರೀಚಿಕೆಯಾಗಿಯೇ ಉಳಿದಿದೆ. 


ಡಾಕರ್‌ ಕ್ರಿಯಾ ಚೌಕಟ್ಟಿನ ಅಡಿಯಲ್ಲಿ 2015ರೊಳಗೆ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ 
ಒದಗಿಸುವುದಕ್ಕಾಗಿ ಮಾಡಲಾದ ಬದ್ದತೆ ಸೇರಿದಂತೆ ಅನೇಕ ರಾಷ್ಟೀಯ ಮತ್ತು 
ಅಂತರಾಷ್ಟೀಯ ಬೆಳವಣಿಗೆಗಳ ಕಾರಣ ಇತ್ತೀಚಿನ ವರ್ಷಗಳಲ್ಲಿ ಈ ಗುರಿಯನ್ನು 
ಮುಟ್ಟಿಬೇಕಾದ ತುರ್ತು ಅಗತ್ಯತೆಯನ್ನು ಎತ್ತಿ ಹಿಡಿಯಲಾಗಿದೆ. ಡಾಕರ್‌ ಕ್ರಿಯಾ ಚೌಕಟ್ಟು 
ಪ್ರಾಥಮಿಕ ಶಿಕ್ಷಣವನ್ನು ಒಳಗೊಂಡಿರುವುದು ಮಾತ್ರವಲ್ಲದೆ ಸಾಕ್ಷರತೆಯ ಗುರಿಗಳು, ಲಿಂಗ 
ಸಮಾನತೆ ಮತ್ತು ಗುಣಮಟ್ಟದ ಕುರಿತ ಕಾಳಜಿಯ ಮೇಲೂ ಸಹ ಗಮನ ಹರಿಸುತ್ತದೆ. 
ಡಾಕರ್‌ ಕ್ರಿಯಾ ಜೌಕಟ್ಟು, ಎಲ್ಲಾ ದೇಶಗಳು ಸಾಧಿಸುವುದಕ್ಕಾಗಿ ಈ ಕೆಳಗಿನ ಆರು ನಿರ್ದಿಷ್ಟ 
ಗುರಿಗಳನ್ನು ಪಟ್ಟೆ ಮಾಡಿತು. 


1. ಮುಖ್ಯವಾಗಿ ಅತ್ಯಂತ ದುರ್ಬಲ ಮತ್ತು ಅನನುಕೂಲತೆಗೆ ಒಳಗಾಗಿರುವ ಮಕ್ಕಳಿಗಾಗಿ 
ಸಮಗ್ರ ಆರಂಬಿಕ ಬಾಲ್ಯದ ಆರೈಕೆ ಮತ್ತು ಶಿಕಣವನ್ನು ವಿಸರಿಸುವುದು ಮತ್ತು 
ಸುಧಾರಿಸುವುದು. 

2. ಎಲ್ಲಾ ಮಕ್ಕಳು, ಮುಖ್ಯವಾಗಿ ಹುಡುಗಿಯರು, ಕಷ್ಟಕರ ಸನ್ನಿವೇಶಗಳಲ್ಲಿರುವ 
ಮಕ್ಕಳು, ಜನಾಂಗೀಯ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿರುವ ಮಕ್ಕಳು 2015ರೊಳಗೆ 
ಉತ್ತಮ ಗುಣಮಟ್ಟದ ಸಂಪೂರ್ಣ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ 
ಪಡೆಯುವುದನ್ನು ಖಚಿತಪಡಿಸುವುದು. 


3. ಸೂಕ ಕಲಿಕೆ ಮತ್ತು ಜೀವನ ಕೌಶಲ್ಯ ಕಾರ್ಯಕ್ರಮಗಳಿಗೆ ಸಮಾನ ಅವಕಾಶ 
ಒದಗಿಸುವ ಮೂಲಕ ಎಲ್ಲಾ ಯುವ ಜನರು ಮತ್ತು ವಯಸ್ಮ್ಥರ ಕಲಿಕಾ 
ಅಗತ್ಯತೆಗಳನ್ನು ಖಾತರಿಪಡಿಸುವುದು. 


4. ವಯಸ್ಕರ ಸಾಕ್ಷರತೆ ಮಟ್ಟದಲ್ಲಿ, ಮುಖ್ಯವಾಗಿ ಮಹಿಳೆಯರಲ್ಲಿ, 2015ರೊಳಗೆ 50 
ಶೇಕಡಾದಷ್ಟು ಸುಧಾರಣೆ ಸಾಧಿಸುವುದು ಮತ್ತು ಎಲ್ಲಾ ವಯಸ್ಕರಿಗೆ ಮೂಲಭೂತ 
ಮತ್ತು ಮುಂದುವರಿಕೆ ಶಿಕಣಕ್ಕೆ ಸಮಾನ ಅವಕಾಶವನ್ನು ಖಚಿತಪಡಿಸುವುದು. 

5. ಉತ್ತಮ ಗುಣಮಟ್ಟದ ಮೂಲಭೂತ ಶಿಕಣಕೆ ಹುಡುಗಿಯರಿಗೆ ಸಂಪೂರ್ಣ ಮತ್ತು 
ಸಮಾನ ಅವಕಾಶ ಮತ್ತು ಸಾಧನೆಯನ್ನು ಖಚಿತಪಡಿಸಿ, ಪ್ರಾಥಮಿಕ ಮತ್ತು ಪ್ರೌಢ 
ಶಿಕ್ಷಣದಲ್ಲಿ 2005ರೊಳಗೆ ಲಿಂಗ ಅಸಮಾನತೆಯನ್ನು ತೊಡೆದು ಹಾಕುವುದು ಮತ್ತು 
2015ರೊಳಗೆ ಶಿಕಣದಲ್ಲಿ ವಿಂಗ ಸಮಾನತೆಯನ್ನು ಸಾಧಿಸುವುದು. 

6. ಮುಖ್ಯವಾಗಿ ಸಾಕ್ಷರತೆ, ಸಂಖ್ಯಾ ಜ್ಞಾನ ಮತ್ತು ಅಗತ್ಯ ಜೀವನ ಕೌಶಲ್ಯಗಳಿಗೆ 
ಸಂಬಂಧಿಸಿದಂತೆ ಎಲ್ಲರಲ್ಲಿಯೂ ಗುರುತಿಸಬಹುದಾದ ಮತ್ತು ಅಳೆಯಬಹುದಾದ 
ಕಲಿಕಾ ಫಲಿತಾಂಶಗಳನ್ನು ಸಾಧಿಸುವುದಕ್ಕಾಗಿ ಶಿಕಣದ ಗುಣಮಟ್ಟದ ಪ್ರತಿ 
ಅಂಶದಲ್ಲಿ ಸುಧಾರಣೆ ತರುವುದು ಮತ್ತು ಅವುಗಳ ಉತ್ಕಷ್ಟತೆಯನ್ನು 
ಖಚಿತಪಡಿಸುವುದು. 


ಭಾರತದಲ್ಲಿ ಎಲ್ಲರಿಗೂ ಶಿಕಣಕ್ಕಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆಯು (2002), 
ಅಂತರಾಷ್ಟೀಯ ಸಮಯವಖಯಿತಿಗೆ ಸಾಕಷ್ಟು ಮುಂಚೌಯೇ ಈ ಗುರಿಯನ್ನು ತಲುಪಲು 
ಪ್ರಸ್ತಾಪಿಸುವ ಮೂಲಕ ದೇಶದೊಳಗೆ ಈ ತುರ್ತು ಅಗತ್ಯತೆಯ ಪ್ರಜ್ಞೆಯನ್ನು ಪ್ರತಿಫಲಿಸಿದೆ. 
ರಾಷ್ಟ್ರೀಯ ಮಟ್ಟಿದಲ್ಲಿ, 6-14 ವಯೋವರ್ಗದವರಿಗೆ ಶಿಕಣವನ್ನು ಪ್ರಾಥಮಿಕ ಶಿಕ್ಷಣ 
ಮಟ್ಟಕ್ಕೆ ಅನುರೂಪವಾಗಿ ಮೂಲಭೂತ ಹಕ್ಕಾಗಿ ಘೋಷಿಸಿ 2002ರಲ್ಲಿ ಸಾಂವಿಧಾನಿಕ 
ತಿದ್ದುಪಡಿ ಮಾಡಿದ ಕಾರಣ ಸಾರ್ವತಿಕ ಪ್ರಾಥಮಿಕ ಶಿಕ್ಷಣದ (UE) ವಿಚಾರವನ್ನು ಒಂದು 
ಪ್ರಮುಖ ಸಾರ್ವಜನಿಕ ಮವಿಷಯವನ್ನಾಗಿಸಿದೆ. ಸಾಂವಿಧಾನಿಕ ನಿಬಂಧನೆಯನ್ನು 
ವಾಸ್ಟವಿಕತೆಯಾಗಿ ಪರಿವರ್ತಿಸುವುದಕಾಗಿ ಈ ಹಕ್ಕನ್ನು ಪರಿಣಾಮಕಾರಿಯಾಗಿ 
ಜಾರಿಗೊಳಿಸುವುದಕ್ಕಾಗಿ ಈ ದೇಶವು ಶಾಸನವನ್ನು ರೂಪಿಸುವ ಪ್ರಕ್ರಿಯೆಯಲ್ಲಿದೆ. ಇತ್ತೀಚಿನ 
ವರ್ಷಗಳಲ್ಲಿ ಮಾಡಿರುವ ಪ್ರಗತಿಯ ಕಾರಣ ಈ ಗುರಿಯನ್ನು 2015ರ ಅಂತರಾಷ್ಟೀಯ 
ಸಮಯ ಮಿತಿಯೊಳಗೆ ಸಾಧಿಸಬಹುದು ಎಂಬಂತೆ ಕಾಣಿಸುತ್ತಿದೆ. ಆದರೆ ಇದಕ್ಕೆ ವಿವಿಧ 
ಗುರಿಗಳ ವ್ಯವಸ್ಥಿತ ಮೌಲ್ಯಮಾಪನದ ಅಗತ್ಯವಿದೆ. ಪ್ರಸ್ತುತ ಪ್ರಕ್ರಿಯೆಯ ಇಂತಹ 
ಪ್ರಯತ್ನಗಳಲ್ಲಿ ಒಂದಾಗಿದೆ. 


UNESCO ಸಂಸ್ಥೆಯು “Global Monitoring Report (ಗ್ಲೋಬಲ್‌ ಪಾನಿಟಿರಿಂಗ್‌ ರಿಪೋರ್ಟ್‌)” 
ಮೂಲಕ EೌಸA ಗುರಿಯತ್ತ ಸಾಗುವಲ್ಲಿ ಮಾಡಿರುವ ಪ್ರಗತಿಯ ವಾರ್ಷಿಕ ಪರಿಶೀಲನೆಯನ್ನು 
ಹೊರ ತರುತ್ತಾ ಬಂದಿದೆ. ಈ ಮೌಲ್ಯಮಾಪನಗಳು ಭಾರತೀಯ ಸನ್ನಿವೇಶದ ಕುರಿತು 
ತೃಪ್ತಿಕರ ಚಿತ್ರಣವನ್ನು ಪ್ರತಿಫಲಿಸುತ್ತಿಲ್ಲ. ರಾಷ್ಟೀಯ ನಾಯಕತ್ವಕ್ಕೆ ಇದೊಂದು ಗಂಭೀರ 
ಸಮಸ್ಯೆ ಎಂದು ಇಲ್ಲಿ ಎದ್ದು ಕಾಣುತ್ತಿದೆ. ಏಕೆಂದರೆ ಆರನೇ ಒಂದರಷ್ಟು ಜಾಗತಿಕ 
ಜನಸಂಖ್ಯೆಯು ಭಾರತದಲ್ಲಿ ವಾಸಿಸುತ್ತಿದೆ. ಸುಮಾರು 65% ವಯಸ ಸಾಕ್ಷರ ದರದೊಂದಿಗೆ 
ದೇಶದಲ್ಲಿ ಸರಿಸುಮಾರು 350 ಮಿಲಿಯದಷ್ಟು ವಯಸ ಅನಕ್ಷರಸ್ಥರು ಭಾರತದಲ್ಲಿದ್ದಾರೆ. 
EFA ಸವಾಲನ್ನು ಎದಿರಿಸುವುದರಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಿಲ್ಲ ಎಂಬುದಾಗಿ 
ನಾವಿದನ್ನು ಪರಿಗಣಿಸಬಾರದು. ಅಲ್ಲದೆ, ರಾಷ್ಟ್ರೀಯ ಸರಾಸರಿಗಳು, ಭಾರತದ ಶೈಕ್ಷಣಿಕ 
ಪ್ರಗತಿಯನ್ನು ತೋರಿಸುವ ಮೈವಿಧ್ಯಮಯ ವಾಸ್ತವಿಕತೆಯನ್ನು ಸಂಪೂರ್ಣವಾಗಿ 
ಪ್ರತಿಫಲಿಸುತ್ತಿಲ್ಲ. ಆದರೆ ವಿರೋಧಾಭಾಸದ ವಿಚಾರವೇನೆಂದರೆ, ದೇಶದ ಕೆಲವು ಭಾಗಗಳು 
ಜ್ಞಾನವುಳ್ಳ ಸಮಾಜವನ್ನು ರೂಪಿಸುವಲ್ಲಿ ಅಂತರಾಷ್ಟೀಯ ತಾಣಗಳಾಗಿ 
ರೂಪುಗೊಳ್ಳುತ್ತಿದ್ದರೆ, ಕಲವು ಇತರ ಪ್ರದೇಶಗಳು ಮತ್ತು ಜನಸಂಖ್ಯೆಯ ಬಾಗಗಳು 
ಮೂಲಭೂತ ಶಿಕಣದಿಂದಲೂ ವಂಚಿತವಾಗಿವೆ. ್ದ್ಶ್ಕA ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ 


ದೇಶದ ಎಲ್ಲಾ ರಾಜ್ಯಗಳು ಮತ್ತು ಪ್ರದೇಶಗಳು ಒಂದೇ ಮಟ್ಟದಲ್ಲಿ ಇಲ್ಲ ಎಂಬುದು 
ಸ್ಪಷ್ಟವಾಗಿದೆ. ಈ ಮೈವಿಧ್ಯತೆಯು ಎಷ್ಟು ವಿಶಾಲವಾಗಿದೆ ಎಂದರೆ ಇವುಗಳ ಮಧ್ಯೆ 
ಯಾವುದೇ ಸಾಮಾನ್ಯೀಕರಣವನ್ನು ಪಡೆಯಲು ಆಗದು. ಕೆಲವು ರಾಜ್ಯಗಳು ಶಿಕ್ಷಣದಲ್ಲಿ 
ಎಷ್ಟರ ಮಟ್ಟಿಗೆ ಪ್ರಗತಿ ಸಾಧಿಸಿವೆ ಎಂದರೆ ಅನಕ್ಷರತೆಯನ್ನು ಹೋಗಲಾಡಿಸಿ ಪ್ರಾಥಮಿಕ 
ಶಿಕ್ಷಣದಲ್ಲಿ ಮಕ್ಕಳ ಸರಿಸುಮಾರು ಸಾರ್ವತಿಕ ಪಾಲ್ಗೊಳ್ಳುವಿಕೆಯನ್ನು ಸಾಧಿಸಿವೆ. ಆದರೆ 
ಕೆಲವು ಇತರ ರಾಜ್ಯಗಳು ಅಂತಿಮ ಗುರಿಯಿಂದ ಸಾಕಷ್ಟು ದೂರವೇ ಉಳಿದಿವೆ. ದೇಶದ 
ಎಲ್ಲಾ ಭಾಗಗಳಲ್ಲಿ 2015ರ E್ಜA ಗುರಿಯತ್ತ ಸಾಗುವುದಕ್ಕಾಗಿ ವೇಗದ ಪ್ರಗತಿಯನ್ನು 
ಸಾಧಿಸಲು ಯಾವುದರ ಅಗತ್ಯವಿದೆ? ಇದಕ್ಕಾಗಿ ಪ್ರತಿಯೊಂದು ಗುರಿ ಹಾಗೂ ರಾಜ್ಯವಾರು 
ಮಟ್ಟದಲ್ಲಿ ವಿಶ್ಲೇಷಣಾತ್ಮಕ ಪ್ರಕ್ರಿಯೆಯ ಅಗತ್ಯವಿದೆ. 


ಈ ಉದ್ದೇಶದಿಂದ, ವಿವಿಧ ಔ್ಜA ಗುರಿಗಳಿಗೆ ಸಂಬಂಧಿಸಿದಂತೆ ವಿವಿಧ ರಾಜ್ಯಗಳಲ್ಲಿ 


ಸಾಧಿಸಲಾದ ಪ್ರಗತಿಯ ಸ್ವತಂತ್ರ ಮೌಲ್ಯಮಾಪನ ನಡೆಸುವುದಕ್ಕಾಗಿ ಪ್ರಸ್ತುತ 
ಪ್ರಕ್ರಿಯೆಯನ್ನು ಕೈಗೆತಿಕೊಳ್ಳಲಾಯಿತು. ಪ್ರಸ್ತುತ ಪ್ರಬಂಧಗಳ ಸರಣಿಯು, ಕೇಂದ್ರ ಮತ್ತು 


ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸ್ವತಂತ್ರ ತಜ್ಞರು ಕೃಗೊಂಡ ಇಂತಹ ಸಮಗ್ರ 
ಪ್ರಕ್ರಿಯೆಯ ಫಲಿತಾಂಶವಾಗಿದೆ. ಈ ಪ್ರಕ್ರಿಯೆಯ ಮೂಲ ಉದ್ದೇಶವು, ್ವ್ವೌA ಗುರಿಗಳತ್ತ 


ಮಾಡಲಾದ ಪ್ರಗತಿ ಮತ್ತು ವಾಸ್ತವಿಕ ರೀತಿಯಲ್ಲಿ ಗುರಿಗಳನ್ನು ಸಾಧಿಸುವುದಕ್ಕಾಗಿ ಇರುವ 
ಸವಾಲುಗಳ ವಿಶ್ಲೇಷಣಾತ್ಮಕ ಚಿತ್ರಣವನ್ನು ಇಡಿಯಾಗಿ ಬೀತಿ ನಿರೂಪಕರು, ಯೋಜನೆ 


ರೂಪಿಸುವವರು ಮತ್ತು ನಾಗರಿಕ ಸಮಾಜದ ಎದುರು ಬಿಚ್ಚಿಡುವುದಾಗಿದೆ. 


ಈ ಪ್ರಕ್ರಿಯೆಯು ಮೂರು ಭಾಗಗಳನ್ನು ಒಳಗೊಂಡಿತ್ತು. ಮೊದಲನೆಯ ಭಾಗವು, ಡಾಕರ್‌ 
ಘೋಷಣೆಯಲ್ಲಿ ಉಲ್ಲೇಖಿಸಲಾದ ಆರು ಗುರಿಗಳಿಗೆ ಸಂಬಂಧಿಸಿದಂತೆ ದೇಶದಲ್ಲಿ 
ಸಾಧಿಸಲಾಗಿರುವ ಒಟ್ಟಾರೆ ಪ್ರಗತಿಯನ್ನು ಪ್ರಸ್ತುತಪಡಿಸುವುದಾಗಿತ್ತು. ಇದು ಬಹು 
ಮುಖ್ಯವಾಗಿ UNESCO ಸಿದ್ದಪಡಿಸಿದ ಮೌಲ್ಯಮಾಪನದ ತಾಂತ್ರಿಕ ಮಾರ್ಗದರ್ಶಿಗಳನ್ನು 
cಧರಿಸಿತ್ತು. “Education For All Mid-Decade Assessment:Reaching the Unreached 
(ಎಜುಕೇಶನ್‌ ಫಾರ್‌ ಆಲ್‌ ಮಿಡ್‌-ಡಿಕೇಡ್‌ ಅಸೆಸ್ಮೆಂಟ್‌: ರೀಚಿ೦ಗ್‌ ದ ಅನ್‌ ರೀಚ್‌)” ಎನ್ನುವ 


ಶೀರ್ಷಿಕೆಯ ರಾಷ್ಟ್ರೀಯ ವರದಿಯನ್ನು, NUEPA ಮತ್ತು ಭಾರತ ಸರ್ಕಾರ ಜಂಟಿಯಾಗಿ 
ಸಿದ್ಧಪಡಿಸಿ ಪ್ರಕಟಿಸಿವೆ. 


ಎರಡನೇ ಭಾಗವು, ಭಾರತೀಯ ಸನ್ನಿವೇಶ ಮತ್ತು ಆದ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು 
ಸಿದ್ಧಪಡಿಸಿದ "ಎಲ್ಲರಿಗೂ ಶಿಕಣ'ದ ವಿವಿಧ ಆಯಾಮಗಳ ಮೇಲೆ ಬೆಳಕು ಹರಿಸುವ ಒಂಬತ್ತು 
ವಿಷಯಾಧಾರಿತ ಪರಿಶೀಲನೆ ಪ್ರಬಂಧಗಳ ಸರಣಿಯನ್ನು ಒಳಗೊಂಡಿದೆ. ಅವುಗಳೆಂದರೆ: (॥ 
ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ; (॥) ಸಾರ್ವತಿಕ ಪ್ರಾಥಮಿಕ ಶಿಕಣ; (1) ವಯಸ್ಕ 
ಶಿಕ್ಷಣ; (೪) ಶಿಕಣದಲ್ಲಿ ಲಿಂಗ ಸಮಾನತೆಯತ್ತ; ೪) ತರುಣಾವಸ್ಥೆಯವರ ಮತ್ತು ಯುವ 
ವಯಸ್ಕರ ಶಿಕ್ಷಣ; ೪) ಶಿಕ್ಷಣ ಗುಣಮಟ್ಟ; (೪) ಶಿಕ್ಷಕರು ಮತ್ತು ಶಿಕ್ಷಕರ ಶಿಕ್ಷಣ; (iii) EFA 
ಗಾಗಿ ಆಡಳಿತ ಕಾರ್ಯತಂತ್ರಗಳು ಮತ್ತು (ಟು) ಹಔ್ಜA ಗೆ ಹಣಕಾಸು ಒದಗಿಸುವುದು. 
ಪ್ರತಿಯೊಂದು ಪ್ರಬಂಧವನ್ನು ಸಂಬಂಧಿತ ಕ್ಷೇತ್ರದಲ್ಲಿ ತಜ್ಞರಾಗಿರುವ ವ್ಯಕ್ತಿಯಿಂದ ಅಥವಾ 
ವ್ಯಕ್ತಿಗಳಿಂದ ಸಿದ್ದಪಡಿಸಲಾಗಿದೆ. ಈ ಪ್ರಬಂಧಗಳು ಇನ್ನೊಬ್ಬ ಸ್ವತಂತ್ರ ತಜ್ಞರಿಂದ 
ಪರಿಶೀಲಿಸಲ್ಪಟ್ಟಿವೆ ಹಾಗೂ ಅವರ ಅವಲೋಕನಗಳನ್ನು ಆಧರಿಸಿ ಪರಿಷ್ಕರಿಸಲಾಗಿದೆ. 


ಮೂರನೇ ಭಾಗವು ಭಾರತದ ಎಲ್ಲಾ ರಾಜ್ಯಗಳನ್ನು ಒಳಗೊಳ್ಳವ ವಿಶ್ಲೇಷಣಾತ್ಮಕ 
ಪ್ರಬಂಧಗಳನ್ನು ಒಳಗೊಂಡಿದೆ. ಪ್ರತಿ ವಿಷಯಾಧಾರಿತ ಪರಿಶೀಲನೆ ಮತ್ತು ನಿರ್ದಿಷ್ಟ 


ರಾಜ್ಯ ಸಂಬಂಧಿತ ವಿಶ್ಲೇಷಣಾತ್ಮಕ ಪರಿಶೀಲನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ 
ಒಟ್ಟಿಗೂಡಿದ ಸಹಯೋಗದೊಂದಿಗೆ ಸಂಬಂಧಿತ ಕ್ಲೇತು/ ರಾಜ್ಯದಲ್ಲಿ ತನ್ನ ಪರಿಣತಿಯನ್ನು 


ಸಾಬೀತುಪಡಿಸಿರುವ ವ್ಯಕ್ತಿಗಳು ಸಿದ್ಧಪಡಿಸಿದ್ದಾರೆ. ರಾಜ್ಯ ಮಟ್ಟಿದ ಪರಿಶೀಲನೆಗಳನ್ನು, 
ರಾಷ್ಟ್ರೀಯ ಪರಿಶೀಲನೆಯನ್ನು ಸಿದ್ಧಪಡಿಸಿದ ರೀತಿಯಲ್ಲೇ ಸಿದ್ಧಪಡಿಸಲಾಗಿದೆ. ಅವುಗಳಲ್ಲಿ 


ಪ್ರತಿಯೊಂದು ಸಹ ಡಾಕರ್‌ ಘೋಷಣೆಯಲ್ಲಿ ಸ್ಪಷ್ಟಪಡಿಸಿದ ಆರು EA ಗುರಿಗಳ ಮೇಲೆ 
ಸಮಗ್ರವಾಗಿ ಬೆಳಕು ಚೆಲ್ಲುತ್ತದೆ. 


ಪೆನಿತಾ ಕೌಲ್‌ ಮತ್ತು ದೀಪಾ ಶಂಕರ್‌ ಅವರ ಪ್ರಸ್ತುತ ಪ್ರಬಂಧವು, ಶಾಲಾ ಆಧಾರಿತ ಪೂರ್ವ 
ಪ್ರಾಥಮಿಕ ಶಿಕಣ ಕಾರ್ಯಕ್ರಮಗಳು ಮತ್ತು ಹೆಚ್ಚು ವ್ಯಾಪಕವೆನಿಸಿರುವ ICDS 
ಕಾರ್ಯಕ್ರಮದ ಮೇಲೆ ಸಮಗ್ರವಾಗಿ ಬೆಳಕು ಹರಿಸುತ್ತಾ "ಆರಂಭಿಕ ಬಾಲ್ಯದ ಆರೈಕೆ ಮತ್ತು 
ಶಿಕಣ' ಕೆ ಸಂಬಂಧಿಸಿದಂತೆ ಇರುವ ಸನ್ನಿವೇಶವನ್ನು ಪರಿಶೀಲಿಸುತ್ತದೆ. ಶಾಲೆಗೆ ಹೋಗಲು 
ಮಕ್ಕಳ ಪೂರ್ವಸಿದ್ಧತೆ ಮಾತ್ರವಲ್ಲದೆ ತಮ್ಮ ಮೂಲಭೂತ ಬೆಳವಣಿಗೆ ಮತ್ತು ಅಭಿವೃದ್ಧಿಯ 
ಅಗತ್ಯತೆಗಳನ್ನು ಪೂರೈಸುವುದಕ್ಕಾಗಿ ಶಾಲಾ ಪೂರ್ವದ ಅನುಭವವನ್ನು 
ಒದಗಿಸುವುದರಲ್ಲಿನ  ಮೌಲ್ಯದತ್ತ ಹೆಚ್ಚಿನ ಪ್ರಾಯೋಗಿಕ ಸಾಕ್ಮವು ಬೆರಳು 
ತೋರಿಸುವುದರಿಂದ ಇದು ನಿಜಕ್ಕೂ ಪ್ರಮುಖ ವಿರ್ಣಾಯಕ ಕ್ಷೇತ್ರವಾಗಿದೆ. ಆರಂಭಿಕ 
ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸುವುದು ಡಾಕರ್‌ ಕ್ರಿಯಾ ಚೌಕಟ್ಟಿನಲ್ಲಿ 
ಹೇಳಲಾಗಿರುವ ಮೊದಲ ಗುರಿಯಾಗಿದ್ದು, ರಾಷ್ಟೀಯ ಕ್ರಿಯಾ ಯೋಜನೆಯ ಆರಂಭಿಕ 
ಬಾಲ್ಯದ ಆರೈಕೆ ಮತ್ತು ಶಿಕ್ಷಣದ ಸಮಗ್ರ ದೃಷ್ಟಿಕೋನವನ್ನು ಪರಿಗಣಿಸುವ ಭರವಸೆಯನ್ನು 
ನೀಡುತ್ತದೆ. 


EFA ಕುರಿತು UNESCO ಸಂಸ್ಥೆಯು ಹೊರತಂದಿರುವ “Global Monitoring Report’ ನಲ್ಲಿ, 


ಅನೇಕ ಹಔ್ಜA ಗುರಿಗಳಿಗೆ ಸಂಬಂಧಿಸಿದಂತೆ ಜಾಗತಿಕ ಲಕ್ಮ್ಯಗಳನ್ನು ಈಡೇರಿಸದೆ ಇರುವ 
ಅಪಾಯವನ್ನು ಭಾರತವು ಹೊಂದಿದೆ ಎಂದು ಪುನರಾವರ್ತಿತವಾಗಿ ಹೇಳಿರುವ 
ಹಿನ್ನೆಲೆಯಲ್ಲಿ ್ಶ್ಜ೯Aಿ ಯಲ್ಲಿ ಸಾಧಿಸಲಾಗಿರುವ ಪ್ರಗತಿಯ ಮೌಲ್ಯಮಾಪನದ ಈ ವಿಸೃತ 
ಪ್ರಕ್ರಿಯೆಯನ್ನು ಪರಿಗಣಿಸಬೇಕು. ದೇಶದಾದ್ಯಂತ ಇರುವ ಪರಿಸ್ಥಿತಿಯು ಸಾಕಷ್ಟು 
ವೈವಿಧ್ಯತೆಯನ್ನು ಹೊಂದಿದೆ ಎಂದು ಈ ಪರಿಶೀಲನೆಯ ಫಲಿತಾಂಶಗಳು 
ಸ್ಪಷ್ಟಪಡಿಸುತವೆ. ಕೆಲವು ರಾಜ್ಯಗಳು ಎಲ್ಲಾ ವಿಷಯಗಳಲ್ಲಿ ವೇಗದ ಪ್ರಗತಿಯನ್ನು 
ದಾಖಲಿಸಿದ್ದರೂ, ಉಳಿದ ಕೆಲವು ರಾಜ್ಯಗಳು ಹಿಂದೆ ಬಿದ್ದಿವೆ. EFA 


ಯ ಇತರ ಗುರಿಗಳಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಸಾಧಿಸಬೇಕಾದ ಅಗತ್ಯತೆ ಇದ್ದರೂ, 
ಒಟ್ಟಾರೆಯಾಗಿ ಎಲ್ಲಾ ಕಡೆಗಳಲ್ಲಿ ಕಲಿಕೆಯ ಅವಕಾಶದಲ್ಲಿ ಸುಧಾರಣೆ ಆಗಿದೆ. ಈ 


ಪ್ರಕ್ರಿಯೆಯ ಮೂಲಕ ಹೊರತಂದ ವಿವಿಧ ಸಂಪುಟಗಳು ಒಟ್ಟಿಗೆ ಎಲ್ಲರಿಗೂ ಶಿಕಣ ಮತ್ತು 
ದೇಶದ ಸಾಧನೆಗಳ ನೈಜ ವಿಶ್ಲೇಷಣೆ ಮತ್ತು ಪ್ರತ್ಯೇಕವಾಗಿ ವಿಂಗಡಿಸಿದ ಜಿತ್ರಣವನ್ನು 
ನೀಡುವಲ್ಲಿ ಯಶಸ್ವಿಯಾಗುತ್ತದೆ ಎಂಬ ಭರವಸೆ ಹೊಂದಿದೆ. 


ಆರ್‌. ಗೋವಿಂದ 
ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು 
ಶಾಲಾ ಮತ್ತು ಔಪಚಾರಿಕವಲ್ಲದ ಶಿಕ್ಷಣ 
ವಿಬಾಗ 
ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ 
ವಿಶ್ವವಿದ್ಯಾಲಯ 


ಕೃತಜ್ಞತೆಗಳು 


EFA ಯ ಪ್ರಗತಿಯನ್ನು ಪರಿಶೀಲಿಸುವ ಈ ಸಮಗ್ರ ಪ್ರಕ್ರಿಯೆಯನ್ನು ತಜರ ದೊಡ್ಡ 
ತಂಡ ಹಾಗೂ ಭಾರತ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳ ಅಧಿಕಾರಿಗಳ 
ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತು ನೆರವಿನ ಮೂಲಕ ಪೂರ್ಣಗೊಳಿಸಲಾಗಿದೆ. ಈ 
ಪ್ರಕ್ರಿಯೆಯನ್ನು, ಪ್ರೊಫೆಸರ್‌ ಎ.ಕೆ ಶರ್ಮ ಅವರ ನಾಯಕತ್ವದ ತಾಂತಿಕ ಸಲಹಾ 
ಗುಂಪಿನ ಸದಸ್ಯರ ನಿರಂತರ ಮಾರ್ಗದರ್ಶನದಡಿ ನಡೆಸಲಾಗಿದೆ. ಈ ಕೆಲಸವನ್ನು 
ಪ್ರೊಫೆಸರ್‌ ವೇದ ಪ್ರಕಾಶ್‌, ಉಪಕುಲಪತಿ, NUEPA, ಅವರ ಬದ್ಮತೆ ಮತ್ತು ನೆರವು 
ಇಲ್ಲದೆ ಇದ್ದರೆ ಪೂರ್ಣಗೊಳಿಸಲು ಅಸಾಧ್ಯವಾಗುತ್ತಿತ್ತು. ಇಡೀ ಪ್ರಕ್ರಿಯೆಯನ್ನು 
ರೂಪಿಸಿ ಕಾರ್ಯಗತಗೊಳಿಸುವುದರಲ್ಲಿ ಕೇಂದ್ರ ಪಾತ್ರ ವಹಿಸಿದ ಶ್ರೀಮತಿ ಅನಿತಾ 
ಕೌಲ್‌, ಜಂಟಿ ಕಾರ್ಯದರ್ಶಿ, ಖMಟR್ಣD, ಭಾರತ ಸರ್ಕಾರ, ಇವರಿಗೆ ವಿಶೇಷ 
ಧನ್ಯವಾದಗಳು. ಈ ಪ್ರಕ್ರಿಯೆಗೆ UNICEF ಮತ್ತು UNESCO ಕಡೆಯಿಂದ ಹಣಕಾಸಿನ 
ನೆರವು ದೊರೆತಿದೆ. ಮುಖ್ಯವಾಗಿ, ಈ ಯೋಜನೆಯನ್ನು ಸುಗಮವಾಗಿ 
ಪೂರ್ಣಗೊಳಿಸುವುದಕ್ಕಾಗಿ ವೈಯಕಿಕವಾಗಿ ವಿಶೇಷ ಆಸಕ್ತಿ ವಹಿಸಿದ ಶ್ರೀ ಸಾಂಘಫೆ 
ಲಾಂಗ್ಪಾ ಅವರಿಗೆ ಧನ್ಯವಾದಗಳು. ಸಂಪುಟಿಗಳನ್ನು ಮುದ್ರಿಸಿ ಪ್ರಕಟಿಸಲು ತಾಂತ್ರಿಕ 
ನೆರವು ಮತ್ತು ಸಹಕಾರ ನೀಡಿದ ಸUEPA ಪ್ರಕಟಿಣಾ ಘಟಕಕ್ಕೆ ನಮ್ಮ ಕೃತಜ್ಞತೆ 
ವ್ಯಕಪಡಿಸಲು ಬಯಸುತ್ತೇವೆ. 


EFA ಯೋಜನಾ ತಂಡ 
ರಾಷ್ಟೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ 
ವಿಶ್ವವಿದ್ಯಾಲಯ 


ತಾಂತ್ರಿಕ ಸಲಹಾ ಗುಂಪು 


ಪ್ರೊಫೆಸರ್‌ ಎ.ಕೆ ಶರ್ಮ ಅಧ್ಯಕ್ಷರು 


ಮಾಜಿ ನಿರ್ದೇಶಕರು 
NCERT 


ಪೊಫೆಸರ್‌ ವೇದ ಪ್ರಕಾಶ್‌ ಸದಸ್ಯರು 
ಉಪಕುಲಪತಿ 
NUEPA 


ಜಂಟಿ ಕಾರ್ಯದರ್ಶಿ (EE) ಸಹಸರ 
MHRD 


ಪ್ರೊಫೆಸರ್‌ ಆರ್‌ ಗೋವಿಂದ ಸದಸ್ಯರು 
ಮುಖ್ಯಸ್ಥರು 
S&NFE wen 
NUEPA 


ಉಪ ಕಾರ್ಯದರ್ಶಿ ಸಂಯೋಜಕರು 
MHRD 


NUEPA ಯೋಜನಾ ತ೦ಡ 


ಪ್ರೊಫೆಸರ್‌ ಆರ್‌ ಗೋವಿಂದ ಯೋಜನಾ ನಿರ್ದೇಶಕರು 
ಮುಖ್ಯಸ್ಥರು 
S&NFE wen 
NUEPA 


ಡಾ. ಮೋನಾ ಸೆಡ್ವಾಲ್‌ ಪ್ರಾಜಿಕ್ಟ್‌ ಅಸೋಸಿಯೇಟ್‌ ಫೆಲೋ 
NUEPA 


ಲೇಖಕರಕುರಿತು 


ವೆನಿತಾ ಕೌಲ್‌ ಅವರು ವಿಶ್ವಬ್ಯಾಂಕ್‌ ನಲ್ಲಿ ಹಿರಿಯ ಶೈಕ್ಷಣಿಕ ವಿಶೇಷಜ್ಞರಾಗಿದ್ದಾರೆ. 
ಇಲ್ಲಿ ಸೇರುವ ಮೊದಲು ಅವರು NCERT ಯಲ್ಲಿ ಶಾಲಾಪೂರ್ವ ಮತ್ತು ಪ್ರಾಥಮಿಕ 
ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿದ್ದರು. ಅವರು ಭಾರತೀಯ 
ಸನ್ನಿವೇಶದಲ್ಲಿ ಆರಂಭಿಕ ಬಾಲ್ಯದ ಶಿಕ್ಷಣ ಮತ್ತು ಆರಂಭಿಕ ಪ್ರಾಥಮಿಕ ಶಿಕ್ಷಣದ 


ಕ್ಲೇತ್ರಗಳಲ್ಲಿ ಸಾಕಷ್ಟು ಲೇಖನಗಳು ಮಾತ್ರವಲ್ಲದೆ ಅನೇಕ ಪುಸ್ತಕಗಳು ಮತ್ತು 
ಪ್ರಬಂಧಗಳನ್ನು ಸಹ ಬರೆದಿದ್ದಾರೆ. 


ದೀಪಾ ಶಂಕರ್‌ ಅವರು ವಿಶ್ವ ಬ್ಯಾಂಕ್‌ ನ ದಕ್ಷಿಣ ಏಷ್ಯಾ ಮಾನವ ಅಭಿವೃದ್ದಿ 
ವಿಭಾಗದಲ್ಲಿ ಶಿಕ್ಷಣ ಅರ್ಥಶಾಸ್ಪಜರಾಗಿದ್ದಾದೆ. 


ಪರಿವಿಡಿ 


ಮುನ್ನುಡಿ 
ಸಂಪಾದಕೀಯ ಟಿಪ್ಪಣಿ 
ಪೃತಜತೆಗಳು 

ತಾಂತ್ರಿಕ ಸಲಹಾ ಗುಂಪು 
ಲೇಖಕರಕುರಿತು 


ವಿಭಾಗ -1 
ಪರಿಚಯ 


ವಿಭಾಗ -1 
ಆರಂಭಿಕ ಬಾಲ್ಯದ ಅಭಿವೃದ್ದಿ (£€D) - ಭಾರತೀಯ ಸನ್ನಿವೇಶ 


ವಿಭಾಗ - 11 
ECCE - ಸಮಾನತೆಯ ವಿಚಾರ 


ವಿಬಾಗ -IV 
ಭಾರತದಲ್ಲಿ ಮಗುವಿಗೆ ಶಿಕ್ಷಣ ಒದಗಿಸುವುದು 


ವಿಬಾಗ -೪ 
ECCE ಸೇವೆಗಳ ವ್ಯಾಪ್ತಿ 


ವಿಬಾಗ - vI 
ಮಕ್ಕಳ ಮೇಲಿನ ಸಾರ್ವಜನಿಕ ವೆಚ್ಚ 


ವಿಬಾಗ - VII 
ECCE ಯಲ್ಲಿ ಕೆಲವು ಪ್ರಮುಖ ವಿಚಾರಗಳು ಮತ್ತು ಕಾಳಜಿಗಳು 


ಉಲ್ಲೇಖಗಳು 


ವಿಬಾಗ -1 


ಪರಿಚಯ 


ಮಗುವಿನ ಮೊದಲ ಆರರಿಂದ ಎಂಟು ವರ್ಷಗಳ ಅನುಭವಗಳು ಜೀವನ ಪರ್ಯಂತ 
ಉಳಿದುಕೊಳ್ಳುತ್ತವೆ. ಆರಂಬಿಕ ಬಾಲ್ಯದ ಹಂತ ಎಂದು ಕರೆಸಿಕೊಳ್ಳವ ಈ ವರ್ಷಗಳನ್ನು 
ಜೀವನ ಪರ್ಯಂತ ಬೆಳವಣಿಗೆಗಾಗಿ ಅತ್ಯಂತ ನಿರ್ಣಾಯಕ ವರ್ಷಗಳು ಎಂದು ಜಾಗತಿಕವಾಗಿ 
ಪರಿಗಣಿಸಲಾಗಿದೆ. ಏಕೆಂದರೆ ಈ ವರ್ಷಗಳಲ್ಲಿ ಬೆಳವಣಿಗೆಯ ವೇಗವು ಅತ್ಯ೦ತ 
ಕ್ಲಿಪ್ರವಾಗಿರುತ್ತದೆ. ನರವಿಜ್ಞಾನದ ಕ್ಷೇತ್ರದಲ್ಲಿ ನಡೆದಿರುವ ಇತ್ತೀಚಿನ ಸಂಶೋಧನೆಯು, 
“ಆರಂಭಿಕ ವರ್ಷಗಳಲ್ಲಿ ಉಂಟಾಗುವ ಅನುಭವ ಆಧಾರಿತ ಮೆದುಳಿನ ಬೆಳವಣಿಗೆಯು 
ಬದುಕಿನಾದ್ಯಂತ ಆರೋಗ್ಯ, ಕಲಿಕೆ ಮತ್ತು ವರ್ತನೆಯ ಮೇಲೆ ಪ್ರಭಾವ ಬೀರುವ 
ನರಶಾಸ್ಟ್ರೀಯ ಮತ್ತು ಜೀವಶಾಸ್ಟೀಯ ರಹದಾರಿಯನ್ನು ರೂಪಿಸುತ್ತದೆ' ಎಂಬುದಕ್ಕೆ 
ಬಲವಾದ ಸಾಕ್ಯವನ್ನು ಒದಗಿಸಿದೆ (Mustard (ಮಸ್ಟರ್ಡ್‌), 2007:40). ಬದುಕಿನ ಈ ಆರಂಭಿಕ 
ವರ್ಷಗಳಲ್ಲಿ, ಬದುಕಿನಲ್ಲಿ ನಂತರದ ಯಶಸ್ಸಿಗೆ ಗಣನೀಯ ಕಾರಣವೆನಿಸುವ ಅನೇಕ 
ಸಂ೦ಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಮನೋಚಲನ ಸಾಮರ್ಥ್ಯಗಳಿಗಾಗಿ ನಿರ್ಣಾಯಕ 
ಅವಧಿಗಳನ್ನು ಗುರುತಿಸಲಾಗಿದೆ. ಈ ನಿರ್ಣಾಯಕ ಅವಧಿಗಳನ್ನು ಬೆಂಬಲಿಸದೆ ಇದರೆ 
ಅಥವಾ ಪ್ರಚೋದಿಸುವ ಮತ್ತು ಸಮೃದ್ಧಗೊಳಿಸುವ ದೈಹಿಕ ಮತ್ತು ಮಾನಸಿಕ-ಸಾಮಾಜಿಕ 
ಪರಿಸರದಲ್ಲಿ ನೆಲೆಗೊಳ್ಳದೆ ಇದ್ದರೆ, ಮಗುವಿನ ಮೆದುಳು ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು 
ಬೆಳೆಸಿಕೊಳ್ಳವ ಸಾಧ್ಯತೆಗಳು ಗಣನೀಯವಾಗಿ, ಕೆಲವೊಮ್ಮೆ ಬದಲಾಯಿಸಲಾಗದಂತೆ, 
ಕುಗ್ಗುತ್ತವೆ. ಈ ಸಂಶೋಧನೆಯ ಫಲಿತಾಂಶವು, ಮುಖ್ಯವಾಗಿ ಅಭಿವೃದ್ಧಿ ಹೊಂದುತ್ತಿರುವ 
ಪ್ರಪಂಚದಲ್ಲಿ, ಬಡತನದ ಹಿನ್ನೆಲೆಯನ್ನು ಹೊಂದಿರುವ ದೊಡ್ಡ ಪ್ರಮಾಣದ ಮಕ್ಕಳನ್ನು 
ಅವರ ಬದುಕಿನ ಅವಕಾಶಗಳಿಗೆ ಸಂಬಂಧಿಸಿದಂತೆ "ಅಪಾಯದಲ್ಲಿ'ರಿಸುತ್ತದೆ. “ಅನೇಕ 
ದೇಶಗಳ ಅತ್ಯಂತ ಬಡ ಮಕ್ಕಳು ಶಾಲಾ ವಯಸ್ಸನ್ನು ತಲುಪುವಾಗ ಸಂಜ್ಞಾನಾತಕ ಮತ್ತು 
ಸಾಮಾಜಿಕ ಸಾಮರ್ಥ್ಯದಲ್ಲಿ ಗಣನೀಯ ಪ್ರಮಾಣದಲ್ಲಿ ಅನನುಕೂಲತೆಗೆ ಈಡಾಗಿರುತ್ತಾದೆ” 
(World Bank (edಶ್ವ ಬ್ಯಾ೦ಕ್‌), 2005b:132). ಈ ಆರಂಬಿಕ ಬಾಲ್ಯದ ಹಂತವು, ಜೀವನ 
ಪರ್ಯಂತ ಉಳಿದುಕೊಳ್ಳುವ ಸಾಮಾಜಿಕ ಮತ್ತು ವೈಯಕಿಕ ಅಭ್ಯಾಸಗಳನ್ನು 
ರೂಢಿಸಿಕೊಳ್ಳಲು ತಳಪಾಯವಾಗಿಯೂ ಪ್ರಮುಖವಖೆನಿಸುತ್ತದೆ. ತಾರ್ಕಿಕವಾಗಿ, ಪ್ರತಿ 
ಮಗುವಿಗೂ ಅನುವುಗೊಳಿಸುವ ಪರಿಸರವನ್ನು ಖಾತರಿಪಡಿಸಲು ಮತ್ತು ಈ ಮೂಲಕ 
ಬದುಕಿಗೆ ಸದೃಢ ತಳಪಾಯವನ್ನು ಒದಗಿಸಲು ಈ ವರ್ಷಗಳು ಹೂಡಿಕೆಯ ದೃಷ್ಟಿಯಿಂದ 
ನಿರ್ಣಾಯಕವೂ ಮುಖ್ಯವೂ ಎನಿಸುತ್ತದೆ. ಇದು, ಪ್ರತಿ ಮಗುವಿನ ಹಕ್ಕು ಮಾತ್ರವಲ್ಲದೆ, 
ಮುಂದಿನ ವರ್ಷಗಳಲ್ಲಿ "ಯುವ ಶಕ್ತಿ'ಯೇ ತಮ್ಮ ಪ್ರಮುಖ ಆಸ್ಲಿಯೆನಿಸುವ ಭಾರತದಂತಹ 
ದೇಶದಲ್ಲಿ ಲಭ್ಯವಿರುವ ಮಾನವ ಬಂಡವಾಳದ ಗುಣಮಟ್ಟಿದ ಮೇಲೆ ದೀರ್ಷ ಕಾಲದಲ್ಲಿ 
ಪ್ರಭಾವವನ್ನೂ ಬೀರುತದೆ. 


ವಿಬಾಗ 11 


ಆರಂಭಿಕ ಬಾಲ್ಯದ ಅಭಿವೃದ್ಧಿ (£CDಂ)- ಭಾರತೀಯ ಸನ್ನಿವೇಶ 


ನಮ್ಮ ಸಾಂಸ್ಕೃತಿಕ ಪರಂಪರೆ 


ಪ್ರಸವಪೂರ್ವದಿಂದ 6 ವರ್ಷಗಳ ವರೆಗಿನ ವಯೋಮಾನದ ಮಕ್ಕಳಿಗೆ ಇರುವ ಆರಂಭಿಕ 
ಬಾಲ್ಯದ ಅಭಿವೃದ್ದಿ (Barly Childhood Development (ECD) ಕಾರ್ಯಕ್ರಮಗಳು, ಈ 
ಆಧಾರದ ಮೇಲೆ ಮತ್ತು ಮಗುವಿಗೆ ಅತ್ಯುತ್ತಮ ಅಗತ್ಯ ಆರೈಕೆಯನ್ನು ಖಾತರಿಪಡಿಸಲು 
ಅನೇಕವೇಳೆ ಕುಟುಂಬಗಳ ಪರಿಸ್ಥಿತಿಯನ್ನು ಕೊರೆ ಉಳ್ಳದವುಗಳನ್ನಾಗಿ ಮಾಡಿದ ಕಳೆದ 
ಕೆಲವು ದಶಕಗಳಲ್ಲಿ ಬದಲಾಗುತ್ತಿರುವ ಸಾಮಾಜಿಕ, ಆರ್ಥಿಕ ಮತ್ತು ಜನಸಂಖ್ಯಾಶಾಸ್ಟ್ರೀಯ 
ಸಂದರ್ಭಗಳಿಂದ ತಮ್ಮ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಭಾರತದ ಹಿಂದಿನ 
ಸಾಂಸ್ಕೃತಿಕ ಪರಂಪರೆಯನ್ನು ನೋಡಿದಾಗ, ಸಾಂಪ್ರದಾಯಿಕವಾಗಿ ಆರಂಭಿಕ ಬಾಲ್ಯದ 
ವರ್ಷಗಳು (ಪ್ರಸವಪೂರ್ಪದಿಂದ ಐದು ವರ್ಷಗಳ ತನಕ) ಮಕ್ಕಳಲ್ಲಿ ಮೂಲಭೂತ 
ಮೌಲ್ಯಗಳು ಮತ್ತು ಸಾಮಾಜಿಕ ಕೌಶಲ್ಯಗಳಿಗೆ ತಳಪಾಯ ಒದಗಿಸುತ್ತವೆ ಎಂದು 
ಪರಿಗಣಿಸಲಾಗುತ್ತಿತ್ತು ಎಂದು ಸೂಚಿಸುತವೆ. ಈ ಮೌಲ್ಯಗಳನ್ನು ಕುಟುಂಬದಿಂದ 
"ಸಂಸ್ಕಾರ'ದ ರೂಪದಲ್ಲಿ ಪಡೆಯಲಾಗುತ್ತದೆ ಹಾಗೂ ಹಿರಿಯ ಮಗುವಿಗೆ ಬಳಸುವ ಅತ್ಯಂತ 
ಶಿಸ್ತಿನ ವಿಧಾನಕ್ಕೆ ಹೋಲಿಸಿದರೆ, ಈ ಹಂತದಲ್ಲಿ ಮಗುವನ್ನು ಬೆಳೆಸುವ ಅಪೇಕ್ಷಣೀಯ 
ವಿಧಾನವಾಗಿ "ಲಾಲಯತ್‌ ॥ಡlya)' ಅಧವಾ ಇಚ್ಚೆಯನ್ನು ಪೂರೈಸುವ 
ಮನೋಭಾವವನ್ನು ಹೊಂದಲು ಪುರಾಣಗಳು ಪ್ರತಿಪಾದಿಸುತ್ತವೆ! ಮಗುವಿನ ಹೆಚ್ಚಿನ 
ಆರಂಭಿಕ ಆರೈಕೆ ಮತ್ತು ಶಿಕ್ಷಣವು ಕುಟುಂಬದೊಳಗೆ ಮತ್ತು ಒಂದು ತಲೆಮಾರಿನಿಂದ 
ಇನ್ನೊ೦ದು ತಲೆಮಾರಿಗೆ ಹಸ್ತಾಂತರಿಸಿದ, ಅಜ್ಜಿಯಂದಿರ ಆರೈಕ್‌ಯ ವಿಧಾನಗಳು, ಕಥೆಗಳು, 
ಲಾಲಿ ಹಾಡುಗಳು ಮತ್ತು ಶಿಶುಗಳ ಸಾಂಪ್ರದಾಯಿಕ ಆಟಗಳ ಮೂಲಕ ಅನೌಪಚಾರಿಕವಾಗಿ 
ನಡೆಯುತ್ತಿತ್ತು. ಅಭಿವೃದ್ಧಿಯ ದೃಷ್ಟಿಯಿಂದ ಸೂಕವೆನಿಸುವ ಮಗುವಿನ ಆರೈಕಯ ಈ 
ಸಂಪತ್ತು, ಮಗುವಿಗೆ ಒದಗಿಸಿದ ಸ್ವಾರಸ್ಯವಿಲದ ಹೆಚ್ಚು. ಆಧುನಿಕ ಸೌಲಭ್ಯಗಳು ಹಾಗೂ 
ಬದಲಾಗುತ್ತಿರುವ ಸಾಮಾಜಿಕ ನೈಜತೆಗಳ ನಡುವೆ ಕ್ರಮೇಣ ನಶಿಸಿ ಹೋಗುತ್ತಿವೆ. 


ಬಾರತದಲ್ಲಿ, ಎಲ್ಲಾ ಕಡೆ ಇದ್ದಂತೆಯೇ; ಈ ಬದಲಾವಣೆಗಳು ಮುಖ್ಯವಾಗಿ 
ಅವಿಭಕದಿಂದ ವಿಭಕ - ಹೀಗೆ ಬದಲಾಗುತ್ತಿರುವ ಕೌಟಿಂಬಿಕ ರಚನೆಯೊಂದಿಗೆ ಹೆಚ್ಚು 
ನಿರ್ದಿಷ್ಟವಾಗಿ ಗುರುತಿಸಿಕೊಂಡಿವೆ. ಕುಟಿಂಬದ ಹಂಚಿಕೊಂಡಿರುವ ಜವಾಬ್ದಾರಿ 


ಎನಿಸಿಕೊಳ್ಳೃತ್ತಿದ್ದ ಪೋಷಕತ್ಮವು ಇಂದು ಸಂಪೂರ್ಣವಾಗಿ ಪೋಷಕರ 
ಜವಾಬ್ದಾರಿಯಾಗಿದೆ; ಅನೇಕವೇಳೆ ಈ ಜವಾಬ್ದಾರಿಯನ್ನು ಮತ್ತೆ ಇನ್ನೊಬ್ಬರಿಗೆ 


ಹಸ್ತಾಂತರಿಸಲಾಗುತ್ತದೆ. ಉನ್ನತ ಸಾಮಾಜಿಕ - ಆರ್ಥಿಕ ಹಿನ್ನೆಲೆಯ ಮಕ್ಕಳಿಗೆ ಸಂಬಳಕ್ಕೆ 
ದುಡಿಯುವ ಬದಲಿ ಆರೈಕೆದಾರರು ಇದ್ದರೆ, ಕೆಳಮಟ್ಟಿದ ಸಾಮಾಜಿಕ - ಆರ್ಥಿಕ 


ಸಮುದಾಯಗಳಲ್ಲಿ ಮಗುವಿನ ಆರೈಕೆಯ ಜವಾಬ್ದಾರಿಯು ಹಿರಿಯ ಸಹೋದರಿಯರ 
ಹೆಗಲಿಗೆ ಬರುತ್ತದೆ. ಹೀಗಾಗಿ ಈ ಸಹೋದರಿಯರು ಅನೇಕವೇಳೆ ಶಾಲೆಯಿಂದ 


ಹೊರಗುಳಿಯುತ್ತಾರೆ ಮತ್ತು ಅವರ ಬಾಲ್ಯ ಮತ್ತು ಮೂಲಭೂತ ಶಿಕಣದಿಂದ 
ವಂಚಿತರಾಗುತ್ತಾರೆ. ಅಲ್ಲದೆ, ಬೆಳೆಯುತ್ತಿರುವ ನಗರೀಕರಣ ಮತ್ತು ತಾಯಂದಿರು ಮನೆಯ 


ಹೊರಗೆ ಉದ್ಯೋಗ ಅರಸುವುದರಲ್ಲಿ ಉಂಟಾಗುತ್ತಿರುವ ಹೆಚ್ಚಳದ ಕಾರಣ ಮನೆಯೊಳಗೆ 
ಎಳೆಯ ಮಕಳಿಗೆ ಸಿಗಬೇಕಾದ “ಗುಣಮಟ್ಟಿದ ಅನೌಪಚಾರಿಕ ಆರಂಭಿಕ ಆರೈಕ ಮತ್ತು 
ಶಿಕ್ಷಣ” ವನ್ನು ಖಾತರಿಗೊಳಿಸುವ ಸಾಧ್ಯತೆಗಳನ್ನು ಇನ್ನಷ್ಟು ಪ್ರಭಾವಿಸಿದೆ. ಕಳೆದ ಕೆಲವು 


ವರ್ಷಗಳಲ್ಲಿ ಬದಲಾಗುತ್ತಿರುವ ಈ ಸಾಮಾಜಿಕ ಹಿನ್ನೆಲೆಯೇ, ಸಂಘಟಿತ ಶಾಲಾಪೂರ್ವದ 
ಶಿಕ್ಷಣ/ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ (Early Childhood Care and Education 
(ECCE)) ದ ಪರಿಕಲ್ಪನೆಯನ್ನು ಬಾರತದಲ್ಲಿ ಜಾರಿಗೊಳಿಸಲು ಅಡಿಪಾಯಬವಾಗಿತ್ತು. 


ECCE - ಪ್ರಾರಂಭ 


ಭಾರತದಲ್ಲಿ ಸಂಘಟಿತ ಉಪಕ್ರಮವಾಗಿ ಶಾಲಾಪೂರ್ವದ/ ಆರಂಭಿಕ ಬಾಲ್ಯದ ಶಿಕ್ಷಣದ 
ಅತ್ಯಂತ ಮೊದಲ ಔಪಚಾರಿಕ ದಾಖಲೀಕರಣವು ಹತ್ತೊಂಬತ್ತನೇ ಶತಮಾನದ 
ಪೂರ್ವಾರ್ಧದಲ್ಲಿ ಪ್ರಾರಂಭವಾಗುತ್ತದೆ. ಗಿಜುಭಾಯಿ ಬಧೇಕಾ ಮತ್ತು ತಾರಾಬಾಯಿ 
ಮೋದಕ್‌ ಅವರು ಇತರರೊಂದಿಗೆ ಭಾರತದಲ್ಲಿ ಈ ಆಂದೋಲನದ ಆದ್ಯ 
ಪ್ರವರ್ತಕರೆನಿಸಿದರು. ಮೇಡಂ ಮಾಂಟೆಸ್ಗ್ನೊರಿಯ ಬಾರತ ಪ್ರವಾಸದಿಂದ ಪ್ರಭಾವಕ್ಕ 
ಒಳಗಾಗಿ ಅವರು ಗುಜರಾತಿನಲ್ಲಿ ಶಾಲಾಪೂರ್ವದ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿದರು. 
ಮೇಡಂ ಮಾಂಟೆಸ್ಲೊರಿ ಅವರು 1946ರಲ್ಲಿ ಮಹಾತ್ಮ ಗಾಂಧಿಯನ್ನು ಭೇಟಿಯಾದರು. 
ದೊಡ್ಡ ಪ್ರಮಾಣದಲ್ಲಿ ಬಹುಪಾಲು ಮಕಳಿಗೆ ಶಾಲಾಪೂರ್ವದ ಶಿಕ್ಷಣವು 
ದೊರೆಯುವಂತಾಗಲು ಆಕೆಯ ವಿಧಾನವನ್ನು “ಭಾರತೀಕರಣ’ಗೊಳಿಸಲು ಗಾಂಧಿ ಅವರಿಗೆ 
ಕರೆ ನೀಡಿದರು. ಅದು ಬಹುಪಾಲು ಸ್ವಯಂಪ್ರೇರಿತ ಯತ್ನದ ಮೂಲಕ ಭಾರತದ ಗ್ರಾಮೀಣ 
ಭಾಗಗಳಲ್ಲಿ “ಪೂರ್ವ ಮೂಲಭೂತ ಶಿಕ್ಷಣದ' ಆರಂಭವೆನಿಸಿತು. ಭಾರತಕ್ಕೆ 1947ರಲ್ಲಿ 
ಸಾತಂತ್ಯ ದೊರಕುವ ತನಕ, ಸ್ವಯಂಸೇವಾ ಮತ್ತು ಖಾಸಗಿ ಸಂಸ್ಥೆಗಳು, ಮುಖ್ಯವಾಗಿ 
ಶಾಲಾಪೂರ್ವ ಶಿಕ್ಷಣದ ರೂಪದಲ್ಲಿ £ಲಲE ಯ ಅಗತ್ಯತೆಯನ್ನು ಮೂಲಭೂತವಾಗಿ 
ಪೂರ್ಣಗೊಳಿಸಿದವು. ಈ ಕ್ಷೇತ್ರದಲ್ಲಿ ಮೊದಲ ಸರ್ಕಾರಿ ಉಪಕ್ರಮವು 1953ರಲ್ಲಿ ಕೇಂದ್ರ 
ಸಾಮಾಜಿಕ ಕಲ್ಯಾಣ ಮಂಡಳಿಯ ಸ್ಥಾಪನೆಯ ಮೂಲಕ ಪ್ರಾರಂಭವಾಯಿತು. ಈ 
ಮಂಡಳಿಯು ಸ್ವಯಂಸೇವಾ ಸಂಸ್ಥೆಗಳಿಗೆ ಅನುದಾನದ ಯೋಜನೆಯನ್ನು ಪ್ರಾರಂಭಿಸಿತು. 
ಆದಾಗ್ಯೂ, ಈ ಅರ್ಧ ಶತಮಾನದ ಕಾಲದಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣದ 
(ಆರೋಗ್ಯ, ಪೌಷ್ಠಿಕಾಂಶ ಮತ್ತು ಶಿಕಣದ ಅಂಶಗಳನ್ನು ಏಕೀಕರಿಸಲಾದ) 
ಪರಿಕಲ್ಪನೆಯನ್ನು ವ್ಯಾಪಕವಾಗಿ ಸ್ವೀಕರಿಸಲಾಗಿದೆ. ಭಾರತವು ಈ ನಿಟ್ಟಿನಲ್ಲಿ ಸಾಕಷ್ಟು 
ಪೂರಕ ನೀತಿ ಜೌಕಟ್ಟಿನ್ನು ರೂಪಿಸಿದೆ ಹಾಗೂ ಮಕ್ಕಳ ಈ ಹಂತದ ಬೆಳವಣಿಗೆಗಾಗಿ 
ಕೆಲವೊಂದು ಪ್ರಮಖ ಉಪಕ್ರಮಗಳಿಗೆ ಚಾಲನೆ ವೀಡಿದ್ದು, ಇದನ್ನು ಈ ಪ್ರಬಂಧದ 
ಮುಂದಿನ ಹಂತದಲ್ಲಿ ಚರ್ಚಿಸಲಾಗುವುದು. ಇದರ ಪರಿಣಾಮವಾಗಿ ಸಾಕಷ್ಟು 
ಅಲ್ಲದಿದ್ದರೂ, ಕಳೆದ ಐವತ್ತು ವರ್ಷಗಳಲ್ಲಿ, ಎಳೆಯ ಮಕ್ಕಳಿಗೆ ಸಾರ್ವಜನಿಕ ಮತ್ತು ಖಾಸಗಿ 
ಶಿಕ್ಷಣವನ್ನು ಒದಗಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲಾಗಿದೆ. 


ECD, ECE ಮತ್ತು ECCE ನಡುವಿನ ಭಿನ್ನತೆ 


ಸಂಶೋಧನೆಯ ಸಾಬೀತುಪಡಿಸಿರುವ, ಮಗುವಿನ ಬೆಳವಣಿಗೆಯ ಮೂರು ಪ್ರಮುಖ 
ತತ್ವಗಳು ಕೇವಲ "ಶಾಲಾ ಪೂರ್ವ ಶಿಕಣ'ದಿಂದ ಹೆಚ್ಚು ಏಕೀಕೃತ ಮತ್ತು ಸಮಗ್ರ ಆರಂಭಿಕ 


ಬಾಲ್ಯದ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಕಲ್ಪನೆಗೆ ಎಳೆಯ ಮಕಳಿಗಾಗಿ ಯೋಜಿಸಿದ 
ಕಾರ್ಯಕ್ರಮಗಳ ವಿಕಸನಕ್ಕೆ ಕಾರಣವಾಗಿವೆ. ಈ ತತ್ವಗಳು ಹೇಳುವುದೇನೆಂದರೆ: ॥ 
ಮಗುವಿನ ಆರಂಬಿಕ ಅನುಭವಗಳು ಮತ್ತು ಫಲಿತಾಂಶಗಳು, ಆತನಮು/ಆಕೆಯು ತದನಂತರದ 
ಕಾರ್ಯಯೋಜನೆಗಳಿಂದ ಗಳಿಸುವ ಲಾಭದ ಪ್ರಮಾಣವನ್ನು ನಿರ್ಧರಿಸುತ್ತವೆ. ಏಕೆಂದರೆ 
ಮಗುವಿನ ಬೆಳವಣಿಗೆಯು ನಿರಂತರ ಮತ್ತು ಸಂಚಿತ ಪ್ರಕ್ರಿಯೆಯಾಗಿದೆ. ಅಮೇರಿಕದಲ್ಲಿ 
ಇತ್ತೀಚೆಗೆ ನಡೆಸಲಾಗಿರುವ ಅಧ್ಯಯನದ ಪ್ರಕಾರ, 3 ವರ್ಷಗಳ ವಯಸ್ಸಿನ ಹೊತ್ತಿಗೆಯೇ 
ವಿವಿಧ ಸಾಮಾಜಿಕ ಗುಂಪುಗಳ ಮಕ್ಕಳ ನಡುವೆ ಶಬ್ದ್ಬಹೋಶದ ಮೂಲಕ ಅಳೆಯಲಾದ 
ಕಲಿಕಾ ಅಂತರವು ದೊಡ್ಡ ಪ್ರಮಾಣದಲ್ಲಿತ್ತು (ವಿಶ್ವ ಬ್ಯಾಲಕ್‌, 2005); (1) ಮಗುವಿನ 
ಸ೦ಜ್ಞಾನಾತಕ ಕಲಿಕೆಯ ಮೇಲೆ ಮಗುವಿನ ಆರೋಗ್ಯ (ಅಪೌಷ್ಲಿಕತೆ, ಕಬ್ಬಿಣಾಂಶ ಮತ್ತು 
ಸೂಕ್ಮ ಪೋಷಕಾಂಶಗಳ ಕೂರತೆ, ಮತ್ತು ಪರಾವಲಂಬಿಗಳ ಸೋಂಕುಗಳು) ಮತ್ತು ಮನೆಯ 
ಪರಿಸರದ ಗುಣಮಟ್ಟ ಸೇರಿದಂತೆ ಆತನ/ಆಕಯ ಸಾಮಾಜಿಕ - ಆರ್ಥಿಕ ಸ್ಥಿತಿಗತಿಯು 
ಪ್ರಭಾವ ಬೀರುತ್ತದೆ. ಆರೋಗ್ಯ, ಪೌಷ್ಠಿಕಾಂಶ ಮತ್ತು ಶಿಕ್ಷಣ/ ಮಾನಸಿಕ - ಸಾಮಾಜಿಕ 
ಬೆಳವಣಿಗೆ ಇತ್ಯಾದಿಗಳು ಸಹಕ್ರಿಯೆಯಾಗಿ ಪರಸ್ಪರ ಸಂಬಂಧಿಸಿವೆ. ಹೀಗಾಗಿ ಸಮಗ್ರ 
ವಿಧಾನದ ಮೂಲಕ ಮಕ್ಕಳ ಅಗತ್ಯತೆಗಳಿಗೆ ಗಮನ ವೀಡುವುದಕ್ಕಾಗಿ ಇದು ಬಲವಾದ 
ವಾದವನ್ನು ಮುಂದಿಡುತ್ತದೆ; ಮತ್ತು 41) ಕಾರ್ಯಕ್ರಮಗಳು ಮಗು ಮಾತ್ರವಲ್ಲದೆ ಕುಟಿಂಬ 
ಸೇರಿದಂತೆ ಮಗುವಿನ ಒಟ್ಟಾರೆ ಸನ್ನಿವೇಶಕ್ಕೆ ಗಮನ ನೀಡಿದರೆ ಮಗುವಿನ ಬೆಳವಣಿಗೆಯ 
ಲಾಭಗಳನ್ನು ಅತ್ಯುತ್ತಮಗೊಳಿಸಬಹುದು ಮತ್ತು ಹೆಚ್ಚು ಸುಸ್ನಿರತೆಯನ್ನು ಸಾಧಿಸಬಹುದು. 


ಪರಿಣಾಮವಾಗಿ, ಆರಂಭಿಕ ಬಾಲ್ಯದ ಅಭಿವೃದ್ದಿ £€D) ಮತ್ತು/ಅಥವಾ ECE ಯನ್ನು 
ಎಳೆಯ ಮಕ್ಕಳೊಂದಿಗೆ ಕೆಲಸ ಮಾಡುತ್ತಿರುವ ಭಾರತೀಯ ವೃತ್ತಿಪರರು ಅರ್ಥ 
ಮಾಡಿಕೊಂಡಂತೆ, ಇದು ಪ್ರಸವಪೂರ್ಪದಿಂದ 68 ವರ್ಷದ ತನಕದ ಮಕಳಿಗೆ ನೆರವು 
ಒದಗಿಸುವ ಪೌಷ್ಠಿಕಾಂಶ, ಆರೋಗ್ಯ, ಮತ್ತು ಆರಂಭಿಕ ಬಾಲ್ಯದ ಶಿಕಣದ ಸಮಗ್ರ ಮತ್ತು 
ಹಿಕೀಕೃತ ಕಾರ್ಯಕ್ರಮವಾಗಿದ್ದು, ಜೀವನಚಕುದ ದೃಷ್ಟಿಕೋನದಿಂದ ಮಗುವಿನ ಸಮಗ್ರ 
ಅಬಿವೃದ್ದಿಗೆ ಗಮನ ನೀಡುತ್ತದೆ (ಭಾರತೀಯ ಪರಿಕಲ್ಪನೆಯ ಜೌಕಟ್ಟಿಗಾಗಿ ಚಿತ್ರ 1 ಅನ್ನು 
ನೋಡಿ). ED ಯ ಈ ನಾಮಕರಣವು ಸಾಪೇಕ್ಷವಾಗಿ ಇತ್ತೀಚಿನದ್ಗಾಗಿದ್ದು, 1975ರಲ್ಲೇ, ಈ 
ವ್ಯಾಖ್ಯಾನದ ಮೇಲೆ ಮಾದರೀಕರಣಗೊಂಡು ಮಕ್ಕಳಿಗಾಗಿ ವಿಶ್ವದ ಅತ್ಯಂತ ದೊಡ್ಡ 
ಕಾರ್ಯಕ್ರಮದ ಪರಿಕಲ್ಪನೆಯನ್ನು ರೂಪಿಸಿ ಕಾರ್ಯರೂಪಕ್ಕೆ ತಂದ ಕೀರ್ತಿಯು ಭಾರತಕ್ಕೆ 
ಸಲ್ಲುತ್ತದೆ. ಸಮಗ್ರ ಮಕ್ಕಳ ಅಭಿವೃದ್ದಿ ಸೇವೆಗಳು (Mtegrated Child Development Services 
(1CDS)) ಎಂದು ಕರೆಯಲ್ಪಡುವ ಈ ಕಾರ್ಯಕ್ರಮವು ಜೀವನ ಚಕ್ರದ ದೃಷ್ಟಿಕೋನದಿಂದ 
ಮಕ್ಕಳು, ಗರ್ಭಿಣಿ ಮತ್ತು ಹಾಲುಣಿಸುತ್ತಿರುವ ತಾಯಂದಿರು ಮತ್ತು ತರುಣಾವಸ್ಥೆಯ 
ಹುಡುಗಿಯರಿಗೆ ಗಮನ ವೀಡುತದೆ. ಆರೋಗ್ಯ ಮತ್ತು ಪೌಷ್ಠಿಕಾಂಶದ ಜೊತೆಗೆ 
ಔಪಚಾರಿಕವಲ್ಲದ ಶಾಲಾಪೂರ್ವದ ಶಿಕ್ಷಣವು ಇದರ ಆರು ಘಟಕಗಳಲ್ಲಿ ಒಂದಾಗಿದೆ. 
ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ (£ಲCE) ಎಂಬ ನಾಮಕರಣವು, ಶಿಕ್ಷಣದ ಕುರಿತ 
ರಾಷ್ಟ್ರೀಯ ನೀತಿಯಲ್ಲಿ ಇದಕ್ಕೆ ಪ್ರತ್ಯೇಕ ಅಧ್ಯಾಯವೊಂದನ್ನು ಮೀಸಲಿಟ್ಟ ನಂತರ 
1986ರಲ್ಲಿ ಭಾರತದಲ್ಲಿ ಮೀತಿ ಚೌಕಟ್ಟಿನಲ್ಲಿ ತನಗೆ ಸಲ್ಲಬೇಕಾದ ಸ್ಥಾನವನ್ನು 
ಕಂಡುಕೊಂಡಿತು. ್ಶECD ಯ ರೀತಿಯಲ್ಲೇ ECE ಯನ್ನು, ಸಾಮಾಜಿಕವಾಗಿ ಅನನುಕೂಲತೆೆಗೆ 
ಒಳಗಾದ ಪಂಗಡಗಳ, 0-6 ವಯಸ್ಸುಗಳ ನಡುವಿನ ಮಕ್ಕಳ ಆರೈಕೆ ಮತ್ತು ಶಿಕ್ಷಣದ ಏಕೀಕೃತ 
ಮತ್ತು ಸಮಗ್ರ ಪರಿಕಲ್ಪನೆಯಾಗಿ ಎವನೀತಿಗಳಲ್ಲಿ ವ್ಯಾಖ್ಯಾನಿಸಲಾಯಿತು. ಈ 
ಮುನ್ನೇರ್ಪಾಡನ್ನು, ಮಗುವಿನ ಬದುಕಿಗೆ ತಳಪಾಯವನ್ನು ಹಾಕಲು ಮತ್ತು ಹುಡುಗಿಯರು 
ಮತ್ತು ದುಡಿಯುವ ತಾಯಂದಿರಿಗೆ ನೆರವಿನ ಸೇವೆಯಾಗಿ ಪರಿಗಣಿಸಲಾಯಿತು. ಈ ನೀತಿಯು, 


ಮುಖ್ಯವಾಗಿ 3-6 ವರ್ಷದ ಮಕ್ಕಳಿಗೆ ್ವEcಲE ಯ ಆನಂದಕರ ಗುಣಲಕ್ಷಣಕ್ಕೆ ಒತ್ತು ನೀಡಿತು 
ಹಾಗೂ ಶಿಕ್ಷಣದ ಈ ಆರಂಭಿಕ ಹಂತದಲ್ಲಿ 3R್ಣ (ಓದು, ಬರಹ ಮತ್ತು ಗಣಿತ)ಗಳ ಔಪಚಾರಿಕ 


ಬೋಧನೆಗೆ ಅಸಮ್ಮತಿ ತೋರಿತು. ಆದಾಗ್ಯೂ, ಪ್ರಾಯೋಗಿಕವಾಗಿ, ಮಕ್ಕಳಿಗಾಗಿ ಇರುವ ಈ 
ECCE ಕಾರ್ಯಕ್ರಮಗಳು, ನಿರ್ದಿಷ್ಟ ಕಾರ್ಯಕ್ರಮವು ಪೂರೈಸುವ ಆದ್ಯತೆಯನ್ನು 
ಅಮಸರಿಸಿ ಅನೇಕ ಹೆಸರುಗಳು ಮತ್ತು ವ್ಯಾಖ್ಯಾನಗಳನ್ನು ಪಡೆದಿವೆ. ಇವು, 3-6 ವರ್ಷಗಳ 
ವಯಸ್ಸಿನ ಶಾಲಾಪೂರ್ವದ ಶಿಕ್ಷಣದ ಮೇಲೆ (ಉದಾ: ಪ್ರಿ-ನರ್ಸರಿಗಳು, ನರ್ಸರಿಗಳು, 
ಕಿಂಡರ್ಗಾರ್ಟಿನ್‌ಗಳು, ಸಿದ್ಧತಾ ಶಾಲೆಗಳು, ಪೂರ್ವ ಪ್ರಾಥಮಿಕ ಇತ್ಯಾದಿ) ಮಾತ್ರವೇ ಗಮನ 


ಹರಿಸುವ ಆರಂಬಿಕ ಬಾಲ್ಯದ ಶಿಕ (Early Childhood Education (ECE)/ ಶಾಲಾ ಪೂರ್ವ 
ಶಿಕ್ಷಣ ಕಾರ್ಯಕ್ರಮಗಳನ್ನು ಒಳಗೊಂಡಿವೆ. ಇವು ಯಾವುದೇ ಆರೋಗ್ಯ ಅಥವಾ 
ಪೌಷ್ಠಿಕಾಂಶದ ವಿಚಾರಗಳನ್ನು ಒಳಗೊಂಡಿಲ್ಲ ಹಾಗೂ "ಯಾವುದಕ್ಕೂ ಸಂಬಂಧವಿಲ್ಲದೆ 
ಸ್ವತಂತ್ರವಾಗಿವೆ' ಅಥವಾ ಪ್ರಾಥಮಿಕ ಶಾಲೆಗಳ ಅಂಗವಪೆನಿಸಿವೆ ಮತ್ತು ಸಾಮಾನ್ಯವಾಗಿ 
ಸರ್ಕಾರೇತರ ಅಥವಾ ಖಾಸಗಿ ವಲಯದಲ್ಲಿಖೆ. 


ECCE ಹಂತವು ಅದಾಗಿಯೇ ಎರಡಕ್ಕಿಂತ ಹೆಚ್ಚು ವಿಶಿಷ್ಟ ಉಪ ಹಂತಗಳನ್ನು 
ಒಳಗೊಂಡಿದೆ ಹಾಗೂ ಪ್ರತಿಯೊಂದು ಸಹ ತನ್ನದೇ ಆದ ಬೆಳವಣಿಗೆಯ ಆದ್ಯತೆಗಳನ್ನು 
ಹೊಂದಿದೆ ಎಂಬುದನ್ನು ಈಗ ಬಹು ಮಟ್ಟಿಗೆ ಅರ್ಥ ಮಾಡಿಕೂಳಲಾಗುತ್ತಿದೆ (ಚಿತ್ರ 2.1 
ನೋಡಿ). ಹೀಗೆ ECE ಅನ್ನು ಮುಂದೆ () ಪ್ರಸವಪೂರ್ಪ್ವದಿಂದ ಹಿಡಿದು 
ಎರಡೂವರೆಯಿಂದ ಮೂರು ವರ್ಷಗಳು; ಯ) 3-4 ವರ್ಷಗಳು ಮತ್ತು (೧ 4ರಿಂದ 5/6 
ವರ್ಷಗಳೆಂದು ಮತ್ತಷ್ಟು ಉಪಹಂತಗಳಾಗಿ ವರ್ಗೀಕರಿಸಬಹುದು. “ಪ್ರಸವಪೂರ್ಪದಿಂದ 
ಮೂರು ವರ್ಷ' ಗಳ ಮೊದಲ ಉಪಹಂತಕ್ತೆ, ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು 
ಪೌಷ್ಟಿಕಾಂಶದ ಯೋಗಕ್ಷೇಮವನ್ನು ಖಾತರಿಪಡಿಸುವುದು ಬೆಳವಣಿಗೆಯ ಆದ್ಯತೆಯಾಗಿದೆ. 
ಏಕೆಂದರೆ ಇದು ಬೆಳವಣಿಗೆಯ ವಿಳಂಬಕ್ಕೆ ಈಡಾಗುವ ಹಂತವಾಗಿದೆ ಹಾಗೂ ಮೆದುಳಿಗೆ 
ಬೆಳವಣಿಗೆಯ ದೃಷ್ಟಿಯಿಂದ ನಿರ್ಣಾಯಕವಾಗಿದೆ. ಈ ಹಂತದಲ್ಲಿ, ಪೌಷ್ಟಿಕಾಂಶ ಮತ್ತು 
ಆರೋಗ್ಯದ ಶಿಕ್ಷಣ ಮತ್ತು "ಆರಂಭಿಕ ಮಾನಸಿಕ - ಸಾಮಾಜಿಕ ಉತ್ತೇಜನೆ'ಯಲ್ಲಿ ಹೆಚ್ಚಿನ 
ಪ್ರಮಾಣದಲ್ಲಿ ಪೋಷಕರ ಗೃಹ ಉದ್ದಿಷ್ಟ ಆಪ್ತ ಸಮಾಲೋಚನೆಯ ಅಗತ್ಯವಿದೆ. 
ಮೂರರಿಂದ ನಾಲ್ಕು ವರ್ಷಗಳ ವಯಸ್ಸಿನ ಮಕ್ಕಳಿಗೆ, ಆದ್ಯತೆಯು, “ನಲಿ-ಕಲಿ (play-way)’ 


ವಿಧಾನವನ್ನು ಬಳಸಿ, ಹೆಚ್ಚು ಸಂಘಟಿತ "ಕೇ೦ದ್ರ ಆಧರಿತ £C೦E ಕಾರ್ಯಕಮ' ದ ಮೂಲಕ 
ಆರಂಬಿಕ ಕಲಿಕೆ ಮತ್ತು ಸಮಗ್ರ ಬೆಳವಣಿಗೆಯತ್ತ ಬದಲಾಗುತ್ತದೆ. ನಾಲ್ಕರಿಂದ ಆರು 
ವರ್ಷಗಳ ವಯಸ್ಸಿನ ಮಕ್ಕಳಿಗೆ, ಹೆಚ್ಚು ರಾಚನಿಕ "ಶಾಲಾ ಸೆದ್ದತೌ ಯ ಅಂಶಗಳನ್ನು 
ಸೇರಿಸುವುದಕ್ಕಾಗಿ ಈ ಕಾರ್ಯಕ್ರಮವು ಇನ್ನಷ್ಟು ವಿಸ್ತರಣೆಯಾಗುತ್ತದೆ. ಈ ಸಮಗ್ರ 
ಚೌಕಟ್ಟಿನೊಳಗೆ, ಈ ಪ್ರಬಂಧವು, 3-6 ವರ್ಷಗಳ ವಯಸ್ಸಿನ ಮಕ್ಕಳಿಗಾಗಿ, ಆರಂಬಿಕ ಬಾಲ್ಯದ 
ಆರೈಕೆ ಮತ್ತು ಶಿಕ್ಷಣದ (£ಲCE) ನಂತರದ ಎರಡು ಉಪಹಂತಗಳಿಗೆ ಗಮನ ಹರಿಸುತದೆ. 


ಚಿತ್ರ 2.1 ಸಮಗ್ರ ಮಕ್ಕಳ ಅಭಿವೃದ್ಧಿಗೆ ಭಾರತೀಯ ಪರಿಕಲ್ಪನೆಯ ಚೌಕಟ್ಟು 


ನಿರ್ಣಾಯಕಗಳು ಪ್ರಸವಪೂರ್ವದಿಂದ ಸೂಚಕಗಳು 
* ತಾಯಿಯ ಆರೋಗ್ಯ, ಒಂದು ತಿಂಗಳಿನ | ೪ ತಾಯಿಯು ರಕ್ತಹೀನತೆ ಅಥವಾ 
ಪೌಷ್ಠಿಕಾಂಶದ ಸಮರ್ಪಕತೆ ತನಕ ಕಡಮೆ ತೂಕವನ್ನು ಹೊಂದಿಲ್ಲ 
ಮತ್ತು ನವಜಾತ ಶಿಶುವಿನ ಫಲಿತಾಂಶಗಳು * ಮಗುವು 2500 ಗ್ರಾಂಗಳಿಗಿಂತ 
ಆರೆ.ಕೆಯ ಗುಣಮಟ * ಆರೋಗ್ಯಯುತ, ಹೆಚು ತೂಕವನು ಹೊಂದಿದೆ 


ನಿರ್ನಾಯಕಗಳು 


* ಆರಂಭಿಕ ಬಾಲ್ಯದ ಗುಣಮಟ್ಟದ ಆರೈಕೆ 
ಮತ್ತು ಶಿಕ್ಷಣ 


ಮೂರರಿಂದ ಆರು 
ವರ್ಷಗಳು 
ಫಲಿತಾಂಶಗಳು 


* ವೈಕಲ್ಯತೆಯ ತಪಾಸಣೆ ಸೇರಿದಂತೆ ೫್‌ಣ್‌* ಕಲಿಕೆಯಲ್ಲಿ ಆಸಕ್ತಿ ಮತ್ತು 


ಮೂಲಭೂತ ಆರೋಗ್ಯ ಸೇವೆಗಳು 
* ಪೌಷ್ಠಿಕಾಂಶದ ಸಮರ್ಪಕತೆ ಮತ್ತು 
ಆಗಾಗ್ಗೆ ಬರುವ ರೋಗಗಳ 
ಮರುಕಳಿಸುವಿಕೆ 
ಪೋಷಕರ ಸಾಕ್ಷರತೆಯ ಮಟ್ಟ ಮತ್ತು 
ಮನೆಯಲ್ಲಿ ಶಿಕ್ಷಣವನ್ನು ಪ್ರೋತ್ಸಾಹಿಸುವ 


ವಾತಾವರಣ 


ನಿರ್ಣಾಯಕಗಳು 
ಆರಂಭಿಕ ಬಾಲ್ಯದ ಆರೈಕೆ ಮತ್ತು 
ಶೈಕ್ಷಣಿಕ ಅನುಭವ/ ಶಾಲಾ ಸಿದ್ಧತೆ 
ಶಾಲಾ ಶಿಕ್ಷಣ ಅವಕಾಶ 
ಪೌಷ್ಠಿಕಾಂಶದ ಸಮರ್ಪ್ಹಕತೆ 
ಶಾಲೆಯ ಗುಣಮಟ್ಟ 
ಸಾಮಾಜಿಕ - ಸಾಂಸ್ಕೃತಿಕ ಅಂಶಗಳು 
-ಒಳಗೂಡಿಸುವಿಕೆಯ ಪ್ರಮಾಣ 
(ಲಿಂಗ, ಬುಡಕಟ್ಟು, ಜಾತಿ, ಇತ್ಯಾದಿ) 
ಕಲಿಕಾ ಅಸಾಮರ್ಥ್ಯಗಳನ್ನು 
ಆರಂಭದಲ್ಲಿಯೇ ಕಂಡುಹಿಡಿಯುವುದು 
ಪಾಮಾಜಿಕ ರೂಢಿ, ಆದರ್ಶ 
ಮಾದರಿಗಳು ಮತ್ತು ಮನೆಯ 
ಉತ್ತೇಜನಕಾರಿ ಪರಿಸರ 
ಸುರಕ್ಷಿತ ನೀದು ಮತ್ತು 
ನಿರ್ಮಲೀಕರಣ, ನಿರಂತರ 
ಹಾಜರಾತಿಯನ್ನು ಪರಿಣಾಮಿಸುವ, 
ಕ್ರಿಮಿ ಮತ್ತು ಸೋಂಕು ಬಾಧಿಸುವ 
ಘಟನೆಗಳು 
ಮಹಿಳಾ ಬೋಧಕರು 


———————y 


ಸೂಚಕಗಳು 

*€ ಆರಂಭಿಕ ಬಾಲ್ಯದ 
ಆರೈಕೆ ಮತ್ತು ಶೈಕ್ಷಣಿಕ 
ಚಟುವಟಿಕೆಗಳಲ್ಲಿ ಸಕ್ರಿಯ 


ಶಾಲಾ ಸಿದ್ಧತೆ ಪಾಲ್ಗೊಳ್ಳುವಿಕೆ 
ಕೌಶಲ್ಯಗಳು (ಭಾಷೆ, » KK 
ಫಂಖ್ಯಾ ಭನನ ಮತ್ತು * ಅನುಭವವನ್ನು 
ಮಾನಸಿಕ - ಸಾಮಾಜಿಕ 
ಸ ಆತ್ಮವಿಶ್ವಾಸದಿಂದ 
ಕೌಶಲ್ಯಗಳು) 
ವಿವರಿಸುವ ಸಾಮರ್ಥ್ಯ 
* ಕ್ರಿಯಾಶೀಲತೆ, 
ಪತ ನಿಕಾಸ ತು * ಕುತೂಹಲವನ್ನು 
ತೋರಿಸುವುದು 


ಪರಿಸರದ ಕುರಿತು ಅರಿವು 

* ಆಗಾಗ್ಗೆ ಮರುಕಳಿಸುವ 
ರೋಗಗಳಿಂದ ಮುಕ್ತಿ, 
ಪೌಷ್ಠಿಕಾಂಶದ ಭದ್ರತೆ 

ಗುರುತಿಸಲಾದ 
ಯಾವುದೇ ವೈಕಲ್ಯದ 


ನಿಭಾವಣೆ | 


ವಯಸ್ಸಿಗೆ ಸೂಕ್ತವೆನಿಸುವ 
ಸ್ವಸಹಾಯ ಮತ್ತು 
ಸಾಮಾಜಿಕ ಕೌಶಲ್ಯಗಳು 
ವಯಸ್ಸಿಗೆ ಸೂಕ್ತವಾದ 
ತೂಕ ಮತ್ತು ಎತ್ತರ 


* ಶಾಲಾಪೂರ್ವ 
ಶಾಲೆಯಲ್ಲಿ ನಿರಂತರ 


ಹಾಜರಾತಿ 


ಆರರಿಂದ ಎಂಟು ವರ್ಷಗಳು 
ಫಲಿತಾಂಶಗಳು 


| 


ಸೂಚಕಗಳು 


8ನೇ ವಯಸ್ಸಿನೊಳೆಗೆ 2ನೇ 
ತರಗತಿಗೆ ಬೇಕಾಗುವ 


ಆತ್ಮವಿಶ್ವಾಸ/ ಸಾಮರ್ಥ್ಯವನ್ನು 
ಆತ್ಮಗ್‌ರಪ ದಾ ತೋರಿಸುವುದು 

* ಕಲಿಕೆಯಲ್ಲಿ ನಿರಂತರ * ನಿರಂತರ ಹಾಜರಾತಿ 
ಆಸಕ್ತಿಯೊಂದಿಗೆ ಓದುವ * ಜಂತು ಹುಳುಗಳ ಬಾಧೆ 
ಮತ್ತು ಬರೆಯುವ ಅಥವಾ ರಕ್ತಹೀನತೆ ಇಲ್ಲದೆ 
ಸಾಮರ್ಥ್ಯ ಸ 

* ರಕ್ತಹೀನತೆ ಮತ್ತು ಆಗಾಗ್ಗೆ 
ಕಾಡುವ ರೋಗಗಳಿಂದ 
ಮಕ್ತಿ 


ನಿರ್ಣಾಯಕಗಳು 
* ಶಾಲೆಯ ಗುಣಮಟ್ಟ 
* ಸಾಮಾಜಿಕ - ಸಾಂಸ್ಕೃತಿಕ ಅಂಶಗಳು 
-ಒಳಗೂಡಿಸುವಿಕೆ (ಲಿಂಗ, ಬುಡಕಟ್ಟು, 
ಜಾತಿ), ಸಾಮಾಜಿಕ ರೂಢಿ 
* ಶಾಲೆ ಸೇರಲು ಅನುವು 
ಮಾಡಿಕೊಡುವಂತಹ ಆರೋಗ್ಯ 
ಕಲಿಕಾ ಅಸಾಮರ್ಥ್ಯಗಳನ್ನು 
ಆರಂಭದಲ್ಲಿಯೇ ಕಂಡುಹಿಡಿಯುವುದು 
* ಕ್ರಿಮಿ ಮತ್ತು ಸೋಂಕು ಬಾಧಿಸುವುದು, 
ಪೌಷ್ಠಿಕಾಂಶದ ಮಟ್ಟ (ಮುಖ್ಯವಾಗಿ 
ಹುಡುಗಿಯರಲ್ಲಿ) 
* ಸಮುದಾಯ 
ಮತ್ತು ಮನೆಯ ಉತ್ತೇಜಕ ಪರಿಸರ, 


ಎಂಟರಿಂದ ಹನ್ನೆರಡು + 
ವರ್ಷಗಳು 
ಫಲಿತಾಂಶಗಳು 
ತಕ್ಕ ಮಟ್ಟಿನ ಸಾಕ್ಷರತೆ 
ಮತ್ತು ಸಂಖ್ಯಾ 

ಕೌಶಲ್ಯಗಳೊಂದಿಗೆ 
ಪ್ರಾಥಮಿಕ ಶಾಲೆಯನ್ನು 
ಯಶಸ್ವಿಯಾಗಿ 
ಪೂರ್ಣಗೊಳಿಸುವುದು 
ಕ್ರಿಯಾಶೀಲ ಕಲಿಕಾ 
ಸಾಮರ್ಥ್ಯ 

ಉತ್ತಮ ಆರೋಗ್ಯ, 
ಪೌಷ್ಠಿಕಾಂಶ 
ಸಕಾರಾತ್ಮಕ ಸ್ವಚಿತ್ರ 
ಪರಿಸ್ಥಿತಿಯನ್ನು 
ನಿಭಾಯಿಸುವ ಮತ್ತು 
ಸಾಮಾಜಿಕ ಕೌಶಲ್ಯಗಳು 


ಸೂಚಕಗಳು 
ಶಾಲೆಯಲ್ಲಿ ನಿರಂತರ 
ಹಾಜರಾತಿ 
ಕಲಿಯಲು ಉತ್ಸುಕತೆ 
ಸಹವಾಸಪ್ರಿಯತೆ, 
ಕ್ರಿಯಾಶೀಲತೆ 
1ನೇ ಪಯಸ್ಸಿನೊಳಗೆ 


5ನೇ ತರಗತಿಗೆ ಬೇಕಾಗುವ 


ಸಾಮರ್ಥ್ಯವನ್ನು 
ತೋರಿಸುವುದು 
ಶಿಕ್ಷಣವನ್ನು 
ಮುಂದುವರಿಸಲು 
ಪ್ರೇರಣೆ ಮತ್ತು 
ಆತ್ಮವಿಶ್ವಾಸ 


ಮೂಲ: ವಿಶ್ವ ಬ್ಯಾ೦ಕ್‌, 2004, ಪು. 12. 


ನಕಾಶೆ 2.1 
ಮಗು ಅಬಿವೃದ್ದಿ ಸೂಚ್ಯಂಕ 


Child Development Index 


- 5 p: ಇ ಕ್ತ % 
& ್‌ > 2 ಈ 4 ip 3 
[-) ಪ 8 K 


[mcoi- 1993 cD! 1999 @cDi 2006 | 


*ಬಿಹಾರ *ಎಂಪಿ *ಯುಪಿ *ಒಡಿಶಾ *ಪಂಜಾಬ್‌ *ಹರ್ಯಾಣ *ಎಚ್‌.ಪಿ *ಗುಜರಾತ್‌ *ಕೇರಳ 


2 CDI 1993 © cDI 1999 EB CDI 2006 


ಹೆಚ್ಚಿನ ಎಲ್ಲಾ ರಾಜ್ಯಗಳು ಮಗುವಿನ ಬೆಳವಣಿಗೆಗೆ ಸಂಬಂಧಿಸಿದ ಮಾನದಂಡಗಳಲ್ಲಿ 
ಸುಧಾರಣೆಯನ್ನು ತೋರಿಸಿದ್ದರೂ ಸುಧಾರಣೆಗಳಲ್ಲಿ ವ್ಯತ್ಯಯವಿದೆ ಎಂಬುದನ್ನು 
ನಕಾಶೆ 21 ತೋರಿಸುತ್ತದೆ. ಈಗಾಗಲೇ ಮಗುವಿನ ಬೆಳವಣಿಗೆಗೆ ಸಂಬಂಧಿಸಿದಂತೆ 


ಉನ್ನತ ಮಟ್ಟಿವನ್ನು ಸಾಧಿಸಿರುವ ರಾಜ್ಯಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡಿವೆ. 


ಆದರೆ ಬಿಹಾರ ಮತ್ತು ಉತ್ತರ ಪ್ರದೇಶದಂತಹ ತೀರಾ ಕಡಮೆ ಮೂಲಾಧಾರ 
ಸೂಚಕಗಳನ್ನು ಹೊಂದಿರುವ ರಾಜ್ಯಗಳು ವೇಗವಾಗಿ ಸುಧಾರಣೆ ಹೊಂದಿವೆ. 


ಆದಾಗ್ಯೂ, ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ - ಇವು ಅಖಿಲ 
ಬಾರತ ಸರಾಸರಿಯ ಅಂಕಿ ಅಂಶಗಳಿಗಿಂತ ಕೆಳಗೆಯೇ ಉಳಿದಿವೆ. ಮಗುವಿನ 


ಬೆಳವಣಿಗೆಯ ದೃಷ್ಟಿಯಿಂದ ಈ ರಾಜ್ಯಗಳು ಹಿಂದುಳಿದ ರಾಜ್ಯಗಳಾಗಿದ್ದು ಅವು 
ಮಗುವಿಗೆ ಸಂಬಂಧಿಸಿದ ಫಲಿತಾಂಶಗಳನ್ನು ಸಾಧಿಸಲು ಹೆಚ್ಚು ಕೇಂದ್ರಿತ 
ಪ್ರಯತ್ನಗಳನ್ನು ಮಾಡಬೇಕಾದ ಅಗತ್ಯವಿದೆ. ಇದಕ್ಕಾಗಿ, ಅವರ ಮುನ್ನೇರ್ಪಾಡಿನ 


ಅಗತ್ಯತೆಗಳು ಹಾಗೂ ಮಗುವಿನ ಬೆಳವಣಿಗೆಯ ಸುಧಾರಣೆಗೆ ಇರುವ ಸಾಮಾಜಿಕ - 


ಎಧು ವೆ ಸಂ ಇನೊನ ಜಾನಿ ನಥ ಎಮ ವಥಿ ನ ಎನ ಎನ ಇತತ 


ನಕಾಶೆ 2.2 


ಪ್ರತಿರಕ್ಷಣೆ ೪ ಅಪೌಷ್ಠಿಕತೆ ಸೂಚಕಗಳನ್ನು ಬಳಸಿ 
cಂ1ಗಳಲ್ಲಿನ ತುಲನಾತ್ಮಕ ಬಿನ್ನತೆ (2004-06) 


Comparative difference in CDls using immunization Vs malnutrition 
indicators (2004-06) 


3 


K 


Arunachal 


ಎಕ ಹ ೬&೬ ರಟ 
Kefala 


———— 
—————————————————— 
Tripura Rm 


MP 
Mizoram 
pur 
an 

& 


Uttarakhand = 


=a. 
೩ 5 


Sikkim 
Bi 
Assam 


Orissa 
Meghalaya 


5 


TN 
HP 
Jharkhand 
Maharashtra ee 
Gujarat 
Haryana 
Karnataka 
Goa 
West Bengal 
Chattisgarh 
All-India 
Punjab 
Man 
Rajast 
Nagaland 


2 4 indicator CDI @5 indicator CDI 


“ತಮಿಳು ನಾಡು *ಎಚ್‌ ಪಿ “ಕೇರಳ *ಜಾರ್ಜಂ೦ಡ್‌ “*ಮಹಾರಾಷ್ಟ) “ಗುಜರಾತ್‌ *ಹರ್ಯಾಣ 
“ಕರ್ನಾಟಿಕ “ಗೋವಾ “ಪಶ್ಚಿಮ ಬಂಗಾಳ “ದೆಹಲಿ *ಛತ್ಲೀಸ್‌ ಗಢ “ಒಡಿಶಾ 'ಏ ಪಿ-" ಯುಪಿ 
*ಅಖಿಲ ಬಾರತ “ಪ೦ಜಾಬ್‌*ಸಿಕ್ಸಿಂ “ಮೇಘಾಲಯ “ತಿಪುರ “ಎಂ ಪಿ “ಮಿಜೋರಾಮ್‌ 
“ಉತ್ತರಾಖಂಡ *ಬಿಹಾರ *ಅಸ್ಪಾಮ್‌ “ಮಣಿಪುರ “ರಾಜಸ್ಥಾನ “ಜಮ್ಮು ಮತ್ತು ಕಾಶ್ಮೀರ 


*ಅರುಣಾ ಚಲ್‌ “ನಾಗಾಲ್ಯಾಂಡ್‌ 
[7] 


= 
4 ಸೂಚಕಗಳ Cಂ1 5 ಸೂಚಕಗಳ CD 
ಆದಗ್ಯೂ, €ಂ1 ಯಲ್ಲಿ ಪ್ರುತಿರಕ ಣೆಯ ಬದಲಿಗೆ ಅಪೌಷ್ಠಿಕತೆಯ ಸೂಚಕಗಳನ್ನು 
ಪರಿಗಣಿಸಿದರೆ, ಸಾಪೇಕ್ಷವಲ್ಲದ D1 ಮೌಲ್ಯಗಳ ದೃಷ್ಠಿಯಿಂದ ಚಿತ್ರಣವು 
ಬದಲಾಗುತ್ತದೆ. ಆಸಕಿಯ ವಿಷಯವೆಂದರೆ, ಮೇಲ್ಧಟ್ಟಿದಲ್ಲಿರುವ ರಾಜ್ಯಗಳ 
ವಿಚಾರದಲ್ಲಿ ಈ ಬದಲಾವಣೆಯು ಹೆಚ್ಚು. ಗಣನೀಯ ಎನಿಸುತದೆ. ಉದಾಹರಣೆಗೆ, 
ತಮಿಳು ನಾಡು, ಹಿಮಾಚಲ ಪ್ರದೇಶ ಮತ್ತು ಕೇರಳ (ನಕಾಶೆ 2.2). ಪ್ರಾಯಶಃ, ಉತ್ತಮ 
ಆಡಳಿತ, ಸಾಕ್ತರತೆಯ ಮಟ್ಟಿ, ಇತ್ಯಾದಿಯೊಂದಿಗೆ, ಶಿಕಣ ಮತ್ತು ಪ್ರತಿರಕ್ಷಣೆಯ 
ಸೂಚಕಗಳನ್ನು ಸೇರಿಸಿದಾಗ, ಈ ರಾಜ್ಯಗಳು ಉನ್ನತ €01 ಮಟ್ಟಗಳನ್ನು 
ತೋರಿಸುತ್ತವೆ. ಏಕೆಂದರೆ ಎರಡೂ ಸಹ ಗುಣಮಟ್ಟಿದ ಸೇವಾ ತಲುಪಿಸುವಿಕೆಗೆ 
ಸಂಬಂಧಿಸಿವೆ. ಆದಾಗ್ಯೂ, ಮಗುವಿನ ಬೆಳವಣಿಗೆಯ ಫಲಿತಾಂಶಗಳ ದೃಷ್ಟಿಯಿಂದ 
ಪರಿಣಾಮವನ್ನು ಸೇರಿಸಿದಾಗ (ಉದಾ: ಕಡಮೆ ತೂಕ ಮತ್ತು ಕುಂಠಿತ ಬೆಳವಣಿಗೆಯ 
ಮಕ್ಕಳು), ರಾಜ್ಯಗಳ ನಡುವಿನ ವ್ಯತ್ಯಾಸಗಳು ಕಡಮೆ ಆಗುತ್ತದೆ. ಪರಿಣಾಮಕಾರಿ 
ಆಹಾರ ಕಾರ್ಯಕ್ರಮಗಳ ಹಿನ್ನೆಲೆಯನ್ನು ಹೊಂದಿರುವ ತಮಿಳುನಾಡಿನಂತಹ 


ವಿಭಾಗ - 11 
ECCE - ಸಮಾನತೆಯ ವಿಚಾರ 


ECCE ಈಗ ಭಾರತೀಯ ಹಿನ್ನೆಲೆಯಲ್ಲಿ ಸಮಾನತೆಯ ಗಮನಾರ್ಹ ವಿಚಾರವಾಗಿ 
ಹೊರಹೊಮ್ಮಿದೆ. ಎಂಟಿನೇ ಯೋಜನೆಯ ನಂತರ 1€DS ಕಾರ್ಯಕ್ರಮಗಳ ಗಮನಾರ್ಹ 


ಬಿಸ್ನರಣೆಯ ಹೊರತಾಗಿಯೂ, ಇತ್ತೀಚಿನ N್ಮಔS-3 ದತ್ತಾಂಶದ ಪ್ರಕಾರ, ದೇಶದ ಮಕ್ಕಳ 


ಸ್ಥಿತಿಗತಿಯು ತೃಪ್ಪಿಕರ ಮಟ್ಟಕ್ಕಿಂತ ಇನ್ನೂ ದೂರದಲ್ಲಿದೆ ಎನ್ನುವ ವಿಚಾರ ತಿಳಿದು 
ಬಂದಿದೆ. ಮೂರು ವರ್ಷದ ವಯಸ್ಸಿನ ಎಲ್ಲಾ ಮಕ್ಕಳ ಪೈಕಿ ಸರಿಸುಮಾರು 46 ಶೇಕಡಾದಷ್ಟು 


ಮಕ್ಕಳು ಕಡಮೆ ತೂಕವನ್ನು ಹೊಂದಿದ್ದಾರೆ. ಎಂಟಿ ವರ್ಷಗಳ ಹಿಂದೆ ನಡೆಸಿದ ಕೊನೆಯ 
ಸಮಿಣ್ಲೌ ಗಿಂತ ಒಂದು ಶೇಕಡಾ ಅಂಕದಷ್ಟು ಸುಧಾರಣೆ ಇದರಲ್ಲಿ ಕಂಡು ಬಂದಿದೆ. 
ಆರರಿಂದ 35 ತಿಂಗಳುಗಳ ಮಕ್ಕಳ ಪೈಕಿ ಸರಿಸುಮಾರು 80 ಶೇಕಡಾದಷ್ಟು ಮಂದಿ 
ರಕಹೀನತೆಯಿಂದ ಬಳಲುತ್ತಿದ್ದರೆ, ಕೇವಲ 23 ಶೇಕಡಾದಷ್ಟು ಮಕ್ಕಳಿಗೆ ಹುಟ್ಟಿದ ಒಂದು 
ಗಂಟೆಯೊಳಗೆ ಸನ್ಯಪಾನ ದೊರೆಯುತ್ತದೆ ಹಾಗೂ ಸುಮಾರು 46 ಶೇಕಡಾದಷ್ಟು ಮಕ್ಕಳಿಗೆ 
ಮೊದಲ ಆರು ತಿಂಗಳುಗಳಲ್ಲಿ ಸ್ತನ್ಯಪಾನ ಮಾತ್ರ ಉಣಿಸಲಾಗುತದೆ. ಪ್ರತಿ 1000 ದಲ್ಲಿ 
ಸುಮಾರು 57 ಮಕ್ಕಳು ನಾಲ್ಕನೇ ವಯಸ್ಸಿಗೆ ಕಾಲಿಡುವ ಮೊದಲೇ ಮರಣ ಹೊಂದುತವೆ. 
ಮೂರರಿಂದ ಆರು ವರ್ಷಗಳ ನಡುವಿನ 60 ಶೇಕಡಾಕ್ಕಿಂತಲೂ ಹೆಚ್ಚಿನ ಮಕ್ಕಳಿಗೆ ಯಾವುದೇ 
ರೀತಿಯ ಶಾಲಾಪೂರ್ವದ ಶಿಕ್ಷಣ ದೊರೆಯುವುದಿಲ್ಲ. (ರೇಖಾಚೌಕ 3.1 ನೋಡಿ). 


ಸಮಾನತೆಯ ವಿಚಾರವು ಇಲ್ಲಿ ಏಕೆ ಉದ್ಭವಿಸುತ್ತದೆ ಎಂದರೆ, ಒಂದು ಕಡೆ ಶ್ರೀಮಂತ 
ಶುಟಿಂಬಗಳ ಮಕ್ಕಳು ಎರಡು ವರ್ಷ ವಯಸ್ಸಿನಿಂದಲೇ ಒಂದಲ್ಲ ಒಂದು ರೀತಿಯ ECCE 
ಸೌಲಭ್ಯವನ್ನು ಪಡೆಯುತ್ತಾರೆ. ಇದು ಮುಖ್ಯವಾಗಿ ನಗರ ವಲಯಗಳಲ್ಲಿ ಖಾಸಗಿ ಸೌಲಭ್ಯಗಳ 
ಶೀಘ್ರ ವಿಸ್ತರಣೆಯ ಫಲಿತಾಂಶವಾಗಿದೆ. ಇನ್ನೊಂದೆಡೆ, ಬಡ ಕೌಟುಂಬಿಕ ಪರಿಸರದ ಕಾರಣ 
ಹೆಚ್ಚಿನ ಅಗತ್ಯತೆ ಇರುವ ದುರ್ಬಲ ಸಾಮಾಜಿಕ - ಆರ್ಥಿಕ ವರ್ಗದ ಮಕ್‌ಳಿಗೆ ಉತ್ತಮ 
ಗುಣಮಟ್ಟಿದ ಕಾರ್ಯಕ್ರಮಗಳು ಸುಲಭದಲ್ಲಿ ದೊರೆಯುವುದಿಲ್ಲ. ಏಕೆಂದರೆ ್ವCCE 
ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಆದ್ಯತೆಯ ವಿಷಯವಲ್ಲ. ಸೀಮಿತ ಸಾರ್ವಜನಿಕ 
ಸಂಪನ್ಮೂಲಗಳ ಕಾರಣ ಪ್ರಾಥಮಿಕ ಶಿಕಣಕ್ಕೆ ಆದ್ಯತೆಯನ್ನು ನೀಡಲಾಗುತ್ತಿದೆ ಎನ್ನುವ 
ವಾದವನ್ನು ಈ ವಿಟ್ಟೆನಲ್ಲಿ ಮುಂದಿಡಲಾಗುತ್ತಿದೆ. ಆದರೆ ತಳ ಮಟ್ಟಿದ ವಾಸ್ಪವಿಕತೆ 
ಹಿನೆಂದರೆ, £CCE ಕೇಂದ್ರಗಳ ಅನುಪಸ್ಥಿತಿಯ ಕಾರಣ ಎಳೆಯ ಮಕ್ಕಳು ಪ್ರಾಥಮಿಕ 
ಶಾಲೆಗಳಲ್ಲಿ “ಜನಸಂದಣಿ” ಉಂಟು ಮಾಡುತ್ತಿದ್ದು, ಸ್ಥಳಾವಕಾಶ ಮತ್ತು ಶಿಕ್ಷಕರು - 
ವಿದ್ಯಾರ್ಥಿಯ ಅನುಪಾತದ ದೃಷ್ಟಿಯಿಂದ ತರಗತಿಯ ಗುಣಮಟ್ಟಿದ ಮೇಲೆ ಪರಿಣಾಮ 
ಉಂಟಾಗುತ್ತಿದೆ. ಅಲ್ಲದೆ ಪ್ರಾಥಮಿಕ ಶಾಲೆಗಳಲ್ಲಿ ಶಾಲೆ ಬಿಡುತ್ತಿರುವವರ ಸಂಖ್ಯೆಯಲ್ಲಿ, 
ಹಾಗೂ ಪುನರಾವರ್ತನೆಯ ದರದಲ್ಲಿ ಹೆಚ್ಚಳ ಉಂಟಾಗುತ್ತಿದೆ. ಪ್ರಾಥಮಿಕ ಶಾಲೆಗಳಲ್ಲಿ 
ಸುಮಾರು 9.3 ಶೇಕಡಾದಷ್ಟು ಮಕ್ಕಳು "ಕಡಮೆ ವಯೋಮಾನ’'ದವರು ಎಂಬುದು ಕಂಡು 
ಬಂದಿದೆ (ಯಣ (ಮೆಹ್ತಾ), 2007. ಅಲ್ಲದೆ ಸಾಕಷ್ಟು ಆರಂಭಿಕ ಬಾಲ್ಯದ ಶಿಕ್ಷಣ 
ಕೇಂದ್ರಗಳನ್ನು ನೀಡದೆ ಪ್ರಾಥಮಿಕ ಶಿಕ್ಷಣವನ್ನು ವಿಸರಿಸುವುದರಿಂದ ಸಾಕಷ್ಟು ಶಾಲಾ 
ಸಿದ್ಧತೆ ಇಲ್ಲದೆಯೇ ಮಕ್ಕಳು ಶಾಲೆಗೆ ಬರುವಂತಾಗುತ್ತದೆ. ಈ ಸಮಸ್ಯೆಯನ್ನು ಪರಿಹರಿಸಲು 
ನಂತರ ವ್ಯವಸ್ಥೆಯು "ಸರಿಪಡಿಸುವ ಪರಿಹಾರ ಕ್ರಮ'ಗಳಲ್ಲಿ ಹೂಡಿಕೆಮಾಡಬೇಕಾಗುತ್ತದೆ. 


ಇದು ಖಂಡಿತವಾಗಿಯೂ ಆರ್ಥಿಕವಾಗಿ ಪರಿಣಾಮಕಾರಿ ಅಲ್ಲ. “ಒಂದು ಸಮಸ್ಯೆಯನ್ನು 
ಆದಷ್ಟು ಮೊದಲೇ ಬಗೆಹರಿಸಿದರೆ ಅದು ಬಹಳಷ್ಟು ಹೆಚ್ಚುವರಿ ಕೆಲಸವನ್ನು ಕಡಮೆ 
ಮಾಡುತ್ತದೆ” ಎನ್ನುವ ಸರಳ ತರ್ಕದೊಂದಿಗೆ ವಿಳಂಬಿಸಿ ಹೂಡಿಕ ಮಾಡುವುದಕ್ಕಿಂತಲೂ 
ಆರಂಭದಲ್ಲೇ ಹೂಡಿಕ ಮಾಡಲು ವಾದವನ್ನು ಮಂಡಿಸುವುದಕ್ಕಾಗಿ ಜಗತ್ತಿನಾದ್ಯಂತ 
ನಡೆದಿರುವ ಸಂಶೋಧನೆಗಳ ಸಾಕತ್ಯವನ್ನು ಪೂರ್ವಭಾವಿಯಾಗಿ ಹಂಚಿಕೊಳ್ಳವ 
ಅಗತ್ಯವಿದೆ. 


ರೇಖಾ ಚೌಕ 3.1 
ಮಗುವಿನ ಬೆಳವಣಿಗೆ ಸೂಚ್ಯಂಕ 


“Reaching Out to the Child (Oೀಜಿ೦ಗ್‌ ಔಟ್‌ ಟು ದ ಚೈಲ್ಸ್‌)” 2004 ಎನ್ನುವ ವಿಶ್ವ ಬ್ಯಾಂಕ್‌ ವರದಿಯು, 
ಮಗುವಿನ ಬೆಳವಣಿಗೆ ಸೂಚ್ಯಂಕ (Child Development Index (CDD)ವನ್ನು ಬಳಸಿ ಭಾರತದ ವಿವಿಧ 
ರಾಜ್ಯಗಳಲ್ಲಿ ಮಗುವಿನ ಬೆಳವಣಿಗೆಯ ಸ್ಥಿತಿಗತಿಯನ್ನು ತೋರಿಸಿತು. ಆರೋಗ್ಯ ಮತ್ತು ಶಿಕ್ಷಣ, ಶಿಶುವಿನ 
ಬದುಕುಳಿಯುವಿಕೆ ದರ (SR - IMR ಗೆ ತದ್ದಿರುದ್ಧ), ಸಂಪೂರ್ಣ ಪ್ರತಿರಕ್ಷಣೆಯೊಂದಿಗೆ (೯) ಒಂದು 
ವರ್ಷ ವಯಸ್ಸಿನ ಮಗು, ನಿವ್ವಳ ಶಾಲಾ ದಾಖಲಾತಿ (N್ಶE್ನ್ಣ) ಮತ್ತು ಪ್ರಾಥಮಿಕ ಶಾಲಾ 
ಪೂರ್ಣಗೊಳಿಸುವಿಕೆ ದರ (P೦R್ಣ) ಮುಂತಾದುವುಗಳನ್ನು ಒಳಗೊಂಡಂತೆ ಮಗುವಿನ ಬೆಳವಣಿಗೆಯ 


ಮೂಲಭೂತ ಆಯಾಮಗಳಿಗೆ ಸಂಬಂಧಿಸಿದ ಆರಂಭಿಕ ವರ್ಷಗಳ ಫಲಿತಾಂಶ ಸೂಚಕಗಳನ್ನು ಬಳಸಿ 
CDI ಅನ್ನು ಲೆಕ್ಕ ಹಾಕಲಾಯಿತು. ಎಲ್ಲಾ ಸೂಚಕಗಳಿಗೆ ಸಮಾನ ತೂಕವನ್ನು ವೀಡಿ, ಈ 


ಸೂಚಕಗಳಿಂದ CD] ಅನ್ನು ಲೆಕ್ಕ ಹಾಕಲಾಯಿತು. 
CD = 1/4 * j; (Xi); ಇಲ್ಲಿ Dl ಎನ್ನುವುದು ; ರಾಜ್ಯಕ್ಕೆ ಸಂಬಂಧಿಸಿದ್ದು, 1 ಎನ್ನುವುದು ಬಳಸಲಾದ 


ISR(nfant Survival Rate), FI(full immunization), NER(Net School Enrolment) w3್ತು PCR (School 
Primary Completion Rate) ಮು೦ತಾದ ಸೂಚಕವಾಗಿದೆ. ಹೀಗಾಗಿ, 


ಮಗುವಿನ ಬೆಳವಣಿಗೆ ಸೂಚ್ಯಂಕ (CD) = (SR*0.25)4(FI*0.25)+(NER*0.25) + (PCR*0.25) 
ಈ ಸೂಚ್ಯಂಕವನ್ನು ಪರಿಷ್ಠ್ಕರಿಸುವುದಕ್ಕಾಗಿ, ಪೌಷ್ಠಿಕಾಂಶ ಮತ್ತು ಆರೋಗ್ಯದ ಸೂಚಕಗಳಿಗಾಗಿ 


ರಾಷ್ಟೀಯ ಕುಟಿಂಬ ಮತ್ತು ಆರೋಗ್ಯ ಸಮೀಕ್ಷೆ (N್ಗ್ಳಟHs) ಗಳ ಮೂರು ಸುತ್ತುಗಳ ದತ್ತಾಂಶವನ್ನು 


ಮತ್ತು ಶಿಕಣಕೆ ಸಂಬಂಧಿಸಿದ ಸೂಚಕಗಳಿಗಾಗಿ ರಾಷ್ಟ್ರೀಯ ಮಾದರಿ ಸಮೀಕ್ಷೆಗಳ (NS) 
ದತ್ತಾಂಶವನ್ನು ಬಳಸಲಾಯಿತು. 


ಜೊತೆಗೆ, ಈ ಪ್ರಬಂಧಕ್ಕಾಗಿ, ಪ್ರತಿರಕ್ಷಣೆ ಸೂಚಕದ ಬದಲಾಗಿ ಕಡಮೆ ತೂಕವನ್ನು ಹೊಂದಿಲ್ಲದ ಮಕ್ಕಳ 
ಸೂಚಕಗಳು ಮತ್ತು ಕುಂಠಿತ ಬೆಳವಣಿಗೆ ಹೊಂದಿಲ್ಲದ ಮಕ್ಕಳ ಶೇಕಡಾವಾರು (NFH Il 2005-06 ರಿಂದ 
ದತ್ತಾಂಶವನ್ನು ಬಳಸಲಾಗಿದೆ) ಸೂಚಕಗಳನ್ನು ಬಳಸದೆ ಅಪೌಷ್ಲಿಕತೆಗೆ ಸಂಬಂಧಿಸಿದ ಸೂಚಕಗಳನ್ನು 
(ಆರು ವರ್ಷಗಳಿಗಿಂತ ಕೆಳಗಿನ ಮಕ್ಕಳ ಶೇಕಡಾ) ಬಳಸಲಾಯಿತು. ಇದು ರಾಜ್ಯಗಳ ಸ್ಥಿತಿಗತಿಯನ್ನು 
ಬದಲಾಯಿಸುತ್ತದೆಯೇ ಎನ್ನುವ ಮೌಲ್ಯಮಾಪನ ನಡೆಸುವುದಕ್ಕಾಗಿ, ಬದಲಿ ಸೂಚಕಗಳನ್ನು ಬಳಸಿ 
ಮತ್ತಷ್ಟು ವಿಶ್ಲೇಷಣೆಯನ್ನು ನಡೆಸಲಾಯಿತು. ಚಿತ್ರ 1, ಹಿಂದಿನ ಸೂಚಕಗಳನ್ನು ಬಳಸಿ ರಾಜ್ಯಗಳ CD 
ಸ್ಥಿತಿಗತಿಯನ್ನು ತೋರಿಸಿದರೆ, ಚಿತ್ರ 2, ಸೂಚಕಗಳ ಎರಡೂ ಗಣಗಳನ್ನು ಬಳಸಿ ಸ್ಥಿತಿಗತಿ / ಚಿತ್ರಣದಲ್ಲಿ 
ಉಂಟಾಗಿರುವ ತುಲನಾತ್ಮಕ ಬದಲಾವಣೆಯನ್ನು ತೋರಿಸುತ್ತದೆ. 

ಮೂಲ: ವಿಶ್ವ ಬ್ಯಾ೦ಕ್‌, 2004 


ರೇಖಾಚೌಕ 3.2 
ECE ಕಾರ್ಯಕ್ರಮಗಳಲ್ಲಿ ಮಕ್ಕಳ ಪಾಲೊ.ಛ್ಸುವಿಕೆಯನ್ನು ನಿರ್ಧರಿಸುವ 
ಕೌಟುಂಬಿಕ ಅಂಶಗಳು 


ನಕಾಶೆ 3.1 


ಶಿಕ್ಷಣ ಪಡೆಯುತ್ತಿರುವ 4-5 ವರ್ಷಗಳ ಮಕ್ಕಳ 
ಅವಲೋಕಿಸಿದ ಮತ್ತು ಪುನರ ಸಂಭವನೀಯತೆಗಳು 


ಧನ ಕನ್ಯ ನನ ಗರ್‌ 


din 
ECCE 


[mobser ed Probabilit predicted. Probability 


“ಯಾವುದೇ ಶಿಕ್ಷಣವನ್ನು ಪಡೆಯುತ್ತಿರುವವರು 
*ECCEೆ ಹಾಜರಾಗುತ್ತಿರುವವರು 
*ಖಾಸಗಿ ್ವCCE ಗೆ ಹಾಜರಾಗುತ್ತಿರುವವರು 
ಔೌ ವಲೋಕಿಸಿದ ಸಂಭವನೀಯತೆ 
EB ೀಕ್ಷತ ಸಂಭವನೀಯತೆ 


ವಿಶೇಷವಾಗಿ ಈ ಪ್ರಬಂಧಕ್ಕಾಗಿ ನಡೆಸಲಾದ ದ್ವಿಚರ ಖಯಜುತ್ವದ ಸಮಾಶ್ರಯಣ 
ವಿಶ್ಲೇಷಣೆಯು (bivariate probity regression analysis) ECCE ಕಾರ್ಯಕ್ರಮಗಳಲ್ಲಿ 
ಪಾಲ್ಗೊಳ್ಳುವಿಕೆಯ ಸಂಭವನೀಯತೆಯ ಮೇಲೆ ಪ್ರಭಾವ ಬೀರುವ ಸಾಮಾಜಿಕ ಮತ್ತು 
ಆರ್ಥಿಕ ಅಂಶಗಳನ್ನು ಪರಿಗಣಿಸಿತು. ಈ ವಿಶ್ಲೇಷಣೆಯು, ಸಾಮಾಜಿಕ ಸಮಾನತೆಯ 


ದೃಷ್ಠಿಯಿಂದ ಈ ಕೆಳಗಿನ ಉಪಯುಕ್ತ ಒಳನೋಟಗಳನ್ನು ನೀಡುತ್ತದೆ. 


ಸಾಮಾಜಿಕ ಪಂಗಡಗಳು: ಸಾಪೇಕ್ಷವಾಗಿ ಸಾಮಾಜಿಕವಾಗಿ ವಂಚಿತ ಇತರ 
ಸಮುದಾಯಗಳಿಗೆ ಹೋಲಿಸಿದರೆ, ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಮಕ್ಕಳು, CCE 


ಕಾರ್ಯಕ್ರಮ ಸೇರಿದಂತೆ ಯಾವುದೇ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಹಾಜರಾಗುವ ವಿಚಾರದಲ್ಲಿ 
ಕನಿಷ್ಠ ಸಂಭವನೀಯತೆಯನ್ನು ತೋರುತ್ತಾರೆ. ಇದಕ್ಕೆ ಸೀಮಿತ ಅವಕಾಶ ಲಭ್ಯತೆ ಕಾರಣ 


ಎಂದು ಹೇಳಬಹುದು, ಏಕೆಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ, ಬುಡಕಟ್ಟು ಸಮುದಾಯಗಳು 
ನಿರ್ದಿಷ್ಟ ಭೌಗೋಳಿಕ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿರುತ್ತಾರೆ (ಅವರು ಆ 
ಪ್ರದೇಶದೊಳಗೆ ವಿಸತವಾಗಿ ಹರಡಿಕೊಂಡಿದ್ದರೂ ಸಹ). ಸಾಮಾಜಿಕವಾಗಿ ವಂಚಿತ 
ಪಂಗಡಗಳಲ್ಲಿ, ೦8೭ ಗಳು ಶಿಕ್ಷಣದಲ್ಲಿ ಪಾಲ್ಗೊಳ್ಳುವ ಗರಿಷ್ಠ ಸಂಭವನೀಯತೆ ಇದ್ದರೂ, 
"ಸಾಮಾನ್ಯ' ವರ್ಗದವರಲ್ಲಿ (ಖಾಸಗಿ ಶಿಕ್ಷಣದಲ್ಲಿ ಪಾಲ್ಗೊಳ್ಳವುದನ್ನೂ ಒಳಗೊಂಡು) 
ಒಟ್ಟಾರೆ 3 ಸಂಭವನೀಯತೆ ಇರುವುದು ಕಂಡು ಬಂದಿತು. ಆದಾಗ್ಯೂ, ಈ 


dN a ) ಜಿ dm CE SS >» ೨a 


ನಕಾಶೆ 3.2 


sT ಗೆ ಹೋಲಿಸಿದರೆ ಶಿಕ್ಷಣ ಪಡೆಯುತ್ತಿರುವ 
$C, OBC ಮತ್ತು ಸಾಮಾನ್ಯ ಪಂಗಡಗಳ 
ಮಕ್ಕಳ (3-6 ವರ್ಷಗಳ ವಯಸು) ಸಾಪೇಕ್ಷ 
ಸಂಭವನೀಯತೆ 


Relative probability of child 


BSC BEC Dera Corunty 


“ಯಾವುದೇ ಶಿಕಣವನ್ನು 


ಪಡೆಯುತ್ತಿರುವವರು 
*ECCE ಗೆ ಹಾಜರಾಗುತ್ತಿರುವವರು 
*ಖಾಸಗಿ ್ಶCCE ಗೆಹಾಜರಾಗುತಿರುವವರು 


SC BC 
(0) ಸಾಮಾನ; ಸಮುದಾಯ ವರ್ಗ 


ಸ್ನಳ ಸಂಬಂಧಿ ಬಿನ್ನತೆಗಳು: ಈ ವಿಶ್ಲೇಷಣೆಯು, ನಗರಗಳ ಮಕಳಿಗೆ 
ಹೋಲಿಸಿದರೆ ಗ್ರಾಮೀಣ ಪ್ರದೇಶಗಳ ಮಕ್ಕಳಲ್ಲಿ ಪಾಲ್ಗೊಳ್ಳುವಿಕೆಯ 
ಸಂಭವನೀಯತೆಯ ಕಡಮೆ ಇರುವುದನ್ನು ಸೂಚಿಸಿತು. ಮುಖ್ಯವಾಗಿ ಖಾಸಗಿ 
ಕ್ಷೇತ್ರದಲ್ಲಿ ಯಾವುದೇ ಶಾಲಾಪೂರ್ವದ ಕಾರ್ಯಕ್ರಮಕ್ಕೆ ಹಾಜರಾಗುವ 
ವಿಚಾರದಲ್ಲಿ ಈ ಭಿನ್ನತೆಯು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಸಾಮಾನ್ಯವಾಗಿ 
ಗ್ರಾಮೀಣ ಪ್ರದೇಶಗಳ ಮಕ್ಕಳು ECE ಕಾರ್ಯಕ್ರಮಗಳಿಗೆ ಹಾಜರಾಗುವ 
ಸಾಧ್ಯತೆ ಕಡಮೆ; ಒಂದು ವೇಳೆ ಅವರು ಹಾಜರಾದರೂ, ಯಾವುದೇ ಖಾಸಗಿ 


ಶಾಲಾಪೂರ್ವದ ಶಾಲೆಗೆ ಹಾಜರಾಗುವ ತೀರಾ ಕಡಮೆ ಸಾಧ್ಯತೆಯಿದ್ದು 
ಅವರು ಅಂಗನವಾಡಿ (AW) ಕಾರ್ಯಕ್ರಮಕ್ಕಷ್ಟೇ ಹಾಜರಾಗುತ್ತಾರೆ. 


ನಕಾಶೆ 3.3 


ನಗರ ಪ್ರದೇಶ ಮಕ್ಕಳಿಗೆ ಹೋಲಿಸಿದರೆ ಶಿಕ್ಷಣ ಪಡೆಯುತ್ತಿರುವ 
ಗ್ರಾಮೀಣ ಮಕ್ಕಳ (3-6 ವರ್ಷಗಳ ವಯಸ್ಸು) ಸಾಪೇಕ್ಷ 
ಸಂಭವನೀಯತೆಗಳು 


Relative probabilities of children (3-6 
yrs) from rural areas attending schooling 
compared to urban children 


0.00% 
“2.00% 
4.00% 
“6.00% 
-8.00% 

“10.00% 


12.00% 


*ಯಾವುದೇ ಶಿಕ್ಷಣವನ್ನು ಪಡೆಯುತ್ತಿರುವವರು 
*ECCE ಗೆ ಹಾಜರಾಗುತ್ತಿರುವವರು 
“ಖಾಸಗಿ ECCE ಗೆ ಹಾಜರಾಗುತ್ತಿರುವವರು 


ಪೋಷಕರ ಶಿಕ್ಷಣ: ಈ ವಿಶ್ಲೇಷಣೆಯು, ಸ್ಥಳ ಮತ್ತು ಸಾಮಾಜಿಕ - ಆರ್ಥಿಕ ಹಿನ್ನೆಲೆಗಾಗಿ 
ನಿಯಂತಿಸಿದ ನಂತರವೂ, ಕುಟುಂಬದ ಮುಖ್ಯಸ್ಥನ ಶಿಕ್ಷಣದ ಮಟ್ಟಿವು, ಶೈಕ್ಷಣಿಕ 


ಕಾರ್ಯಕ್ರಮಪೊಂದಕ್ಕಿ ಮಕ್ಕಳು ಹಾಜರಾಗುವ ಸಂಭವನೀಯತೆಯ ಪ್ರಮುಖ 
ಮುನ್ನೂಚಕವಾಗಿ ಇತ್ತು ಎಂಬುದನ್ನು ಸಹ ತೋರಿಸಿಕೊಟ್ಟಿತು. ಆಸಕ್ತಿದಾಯಕ 


ವಿಷಯವೇನೆಂದರೆ, ಕುಟುಂಬದ ಅನಕ್ಷರಸ್ಥ ಮುಖ್ಯಸ್ಥನಿಗೆ ಹೋಲಿಸಿದರೆ, ಕುಟುಂಬದ 
ಮುಖ್ಯಸ್ಥನ ಕನಿಷ್ಠ ಪ್ರಾಥಮಿಕ ಶಿಕ್ಷಣದ ವಿದ್ಯಾರ್ಹತೆಯ, ಮಕ್ಕಳನ್ನು ಶಾಲೆಗೆ 
ಕಳುಹಿಸುವ ಸಾಧ್ಯತೆಯಲ್ಲಿ ಶೇಕಡಾ 7 ರಷ್ಟು ಹೆಚ್ಚು ಸಂಭವನೀಯತೆ ಹಾಗೂ 
ಅವರನ್ನು £೦CE ಕೇಂದ್ರಕ್ಕೆ ಕಳುಹಿಸುವ ಸಾಧ್ಯತೆಯಲ್ಲಿ ಶೇಕಡಾ 4 ರಷ್ಟು ಹೆಚ್ಚು 
ಸಂಭವನೀಯತೆ ಕಾಣಿಸಿಕೊಂಡಿತು. ಉನ್ನತ ವಿದ್ಯಾರ್ಹತೆ ಹೊಂದಿರುವ ಕುಟುಂಬಗಳ 
ಮುಖ್ಯಸ್ಥರಿಗೆ ಅನುರೂಪವಾಗಿ ಶಾಲಾಪೂರ್ವದ  ಶಿಕಣದಲ್ಲಿ ಪಾಲೊಳ್ಳವ 
ಸಂಭಾವ್ಯತೆಯು ಅಧಿಕ ಮಟ್ಟದಲ್ಲಿ ಇರುವುದು ಕಂಡುಬಂತು. ಶಿಕಣದ ಪ್ರತಿ ಉನ್ನತ 


MAAR ANNA MEN meoNRATTC ಉಗDಿಗೆ ಸನಾಾಗಾಗುಣ ಬಗ್ಗು ಯಯ 


ನಕಾಶೆ 3.4 


ಅನಕ್ಷರಸ್ಥ ಪೋಷಕರಿಗೆ ಹೋಲಿಸಿ ಶಿಕ್ಷಣ ಪಡೆಯುತ್ತಿರುವ 
ಮಕ್ಕಳ (3-6 ವರ್ಷಗಳ ವಯಸ್ಸು) ಸಾಪೇಕ್ಷ ಸಂಭವನೀಯತೆ 
Relative probability of children (3-6 years) 


attending education: Comparison with 
illiterate parents 


Attending any Attending Attending 
education ECCE private ECCE 


O Primary B Upper primary B Secondary WB Graduate 


(_)ಕ್ರಾಢಸಿಕ (ಹರಿಯ ಪ್ರಾಥಮಿಕ 


LL) ಮಾಧ್ಯಮಿಕ L) ಪದವೀಧರ 


ಕುಟಿಂಬದ ಆರ್ಥಿಕ ಸ್ಥಿತಿಗತಿ: ಕುಟುಂಬದ ಆರ್ಥಿಕ ಸ್ಥಿತಿಗತಿಯಲ್ಲಿ 
ಸುಧಾರಣೆಯಾದಂತೆ (ಮಾಸಿಕ ತಲಾ ಉಪಭೋಗದ ವೆಚ್ಚದ (Monthly Per Capita 
Consumption Expenditure (MPCE)) ಚತುರ್ಥಗಳ ಮೂಲಕ ನಿಗದಿಪಡಿಸಲಾಗುತ್ತದೆ) 
ಶಿಕ್ಷಣದಲ್ಲಿ ಪಾಲೊಳ್ಳುವ, ಹೆಚ್ಚು ಮುಖ್ಯವಾಗಿ ಶಾಲಾಪೂರ್ವ ಶಿಕ್ಷಣದಲ್ಲಿ 
ಪಾಲ್ಗೊಳ್ಳುವ ಸಾಧ್ಯತೆಯಲ್ಲಿಯೂ ಹೆಚ್ಚಳವಾಗಿರುವುದು ಕಂಡು ಬಂತು. MPCE 04 
(ಅತ್ಯಧಿಕ 8೯S) ವರ್ಗದ ಮಕ್ಕಳು ಖಾಸಗಿ ವಲಯದ ಶಾಲಾಪೂರ್ವದ ಕಾರ್ಯಕಮಕ್ಕೆ 


ನಕಾಶೆ 3.5 


ತೀರಾ ಕೆಳಗಿನ ಮಟ್ಟದ ಆರ್ಥಿಕ ಗುಂಪುಗಳಿಗೆ ಹೋಲಿಸಿದರೆ ಶಿಕ್ಷಣ 
ಪಡೆಯುತ್ತಿರುವ ಐದನೇ ಒಂದು ಭಾಗದ ಹೆಚ್ಚಿನ ಆದಾಯ 
ಗುಂಪುಗಳಿಗೆ ಸೇರಿದ ಮಕ್ಕಳ (3-6 ವರ್ಷಗಳ ವಯಸ್ಸು) 

ಸಾಪೇಕ್ಷ ಸಂಭವನೀಯತೆ 


Relative probability of children (3-6 
years) from higher income quintiles 
attending education compared to the 
lowest economic groups 


& 5% Attending Attending Attending 
any ECCE private 
education ECCE 
[amc 02 BvPcE 03 DMPCE 04 


lelative probability 
ಹಲಲ್ಬಪೈತ್ಪಜ್ಜ 


* ಸಾಪೇಕ್ಷ ಸಂಭವನೀಯತೆ 
*ಯಾವುದೇ ಶಿಕ್ಷಣವನ್ನು ಪಡೆಯುತ್ತಿರುವವರು 
*ECCE ಗೆ ಹಾಜರಾಗುತ್ತಿರುವವರು 
*ಖಾಸಗಿ ೬CCE ಗೆ ಹಾಜರಾಗುತ್ತಿರುವವರು 


|] MPCE Q2 
Bc: 03 5) MPCE Q4 


ಹಿಂದುಳಿದಿರುವ ರಾಜ್ಯಗಳು: ಹಿಂದುಳಿದಿರುವ ರಾಜ್ಯಗಳ ಮಕ್ಕಳು (ಬಿಹಾರ, ಉತ್ತರ 
ಪ್ರದೇಶ, ಜಾರ್ಬ್ಜಂಡ್‌, ಛತ್ತೀಸ್‌ ಗಢ, ಮಧ್ಯ ಪ್ರದೇಶ, ಒಡಿಶಾ ಮತ್ತು ರಾಜಸ್ಥಾನ) 
ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ, ಮುಖ್ಯವಾಗಿ ಶಾಲಾಪೂರ್ವದ ಕಾರ್ಯಕ್ರಮಗಳಲ್ಲಿ 
ಪಾಲ್ಗೊಳ್ಳಲು ತೋರುವ ಒಲವು ತುಂಬಾ ಕಡಮೆ. ಆದಾಗ್ಯೂ, ಯಾವುದೇ ಶೈಕ್ಷಣಿಕ 


ಕಾರ್ಯಕ್ರಮಗಳಲ್ಲಿ ಪಾಲ್ಗ್ಲೊಳ್ಳವ ಸಾಧ್ಯತೆಯು ತೀರಾ ಕಡಮೆ ಇರುವ ಈಶಾನ್ಯ 
ರಾಜ್ಯಗಳಲ್ಲಿ, ಹೆಚ್ಚು ವಿಸ್ಸತ ಶಾಲಾಪೂರ್ವ ಶಿಕ್ಷಣದ ಮುನ್ನೇರ್ಪಾಡಿನ ಕಾರಣ, 


ಶಾಲಾಪೂರ್ವ ಕಾರ್ಯಕ್ರಮಕ್ಕೆ ಹಾಜರಾಗುವ ಸಂಭವನೀಯತೆಯನ್ನು ಹಿಂದುಳಿಯದ 
ರಾಜ್ಯಗಳೊಂದಿಗೆ ಹೋಲಿಸಬಹುದು. ನಕಾಶೆಯಲ್ಲಿ ತೋರಿಸಲಾಗಿರುವ ಪ್ರೊಬಿಟ್‌ 


ಅಂದಾಜು ಗುಣಾಂಕಗಳನ್ನು (ಸಾಪೇಕ್ಷ ಬದಲಾವಣೆಯನ್ನು ತೋರಿಸುತ್ತಿರುವ ಪ್ಕ/d») 


ನಕಾಶೆ 3.6 


ಇತರ ರಾಜ್ಯಗಳಿಗೆ ಹೋಲಿಸಿದರೆ ಆರ್ಥಿಕವಾಗಿ ಮತ್ತು 
ಶೈಕ್ಷಿಣಿಕವಾಗಿ ಹಿಂದುಳಿದ ರಾಜ್ಯಗಳು ಮತ್ತು ಈಶಾನ್ಯ 
ರಾಜ್ಯಗಳ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳ (3-6 ವರ್ಷಗಳ 
ವಯಸ್ಸು) ಸಾಪೇಕ್ಷ ಸಂಭವನೀಯತೆಗಳು 


lelative probabilities of children (36 years) 
from economically and educational 
laggard states and North Eastern states 
compared to other states 


*ಯಾವುದೇ ಶಿಕ್ಷಣವನ್ನು ಪಡೆಯುತ್ತಿರುವವರು 
*ECCE ಗೆ ಹಾಜರಾಗುತ್ತಿರುವವರು 
*ಖಾಸಗಿ CCE ಗೆ ಹಾಜರಾಗುತ್ತಿರುವವರು 

ಹಿಂದುಳಿದ 8 ಈಶಾನ್ಯ 


ರೇಖಾಚೌಕ 3.2, ECCE ಗೆ ಸಂಬಂಧಿಸಿದಂತೆ ಇರುವ ಸಮಾನತೆಯ ಸಮಸ್ಯೆಗಳನ್ನು 
ದೃಢೀಕರಿಸುವ ಸಾಕತ್ಯವನ್ನು ಒದಗಿಸುತ್ತದೆ. ಏಕೆಂದರೆ, ಈ ಸಮುದಾಯಗಳಿಗೆ ಪ್ರಮುಖ 
ಅಗತ್ಯತೆ ಹಾಗೂ ಆದ್ಯತೆ ಎನಿಸಿರುವ ್ವECCE ಯಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆಯ ಮೇಲೆ 
ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳು ಬೀರುವ ಪರಿಣಾಮವನ್ನು ತೋರಿಸುತ್ತದೆ. 
ಜಗತ್ತಿನಾದ್ಯಂತ ನಡೆದಿರುವ ಸಂಶೋಧನೆಗಳ ಪ್ರಕಾರ, ಉತ್ತಮ ಗುಣಮಟ್ಟಿದ ECCE 


ಕಾರ್ಯಕ್ರಮಗಳು ಮಕ್ಕಳ ಬೆಳವಣಿಗೆಯಲ್ಲಿ ಅಲ್ಪಕಾಲೀನ ಮತ್ತು ದೀರ್ಪಕಾಲೀನ 
ಲಾಭವನ್ನು ನೀಡುತ್ತವೆ ಎಂಬುದು ಸಾಬೀತಾಗಿದೆ. ಮುಖ್ಯವಾಗಿ ಬಡತನದ ಸನ್ನಿವೇಶದಲ್ಲಿ, 


ಇದು ನಿಜವೆನಿಸಿದೆ. ಏಕೆಂದರೆ ಮಕ್ಕಳು ಮನೆಯಲ್ಲಿ ಅನುಭವಿಸುವ ಅಭಾವವನ್ನು ಇದು 
ಸರಿದೂಗಿಸುತ್ತದೆ. ಚೆನ್ನಾಗಿ ಜಾರಿಗೊಳಿಸಿದರೆ, ಔ£CಲE ಕಾರ್ಯಕ್ರಮಗಳು ಮಕಶಕಳಿಗೆ 


ಭರವಸೆಯಿಂದ ಕೂಡಿದ ಪ್ರಾರಂಭಾನುಕೂಲವನ್ನು ನೀಡಬಲ್ಲವು ಹಾಗೂ ಸುಧಾರಿತ 
ಜೀವನ ಮಟ್ಟಿವನ್ನು ತಮ್ಮದಾಗಿಸುವ ಅವರ ಅವಕಾಶವನ್ನು ಹೆಚ್ಚಿಸಬಲ್ಲವು. ಅಬಿವೃದ್ಧಿ 


ಹೊಂದಿದ ದೇಶಗಳಲ್ಲಿ ನಡೆದ, ಚೆನ್ನಾಗಿ ವಿನ್ಯಾಸಗೊಳಿಸಿದ ಕೆಲವೊಂದು ಅನುಲಂಬ 


ಅಧ್ಯಯನಗಳ ಪ್ರಕಾರ, ECE ಕಾರ್ಯಕ್ರಮಗಳು ವಿಶೇಷವಾಗಿ ಮಕ್ಕಳ ಆರೋಗ್ಯ, 
ಸಂಜ್ಞಾನಾತಕ ಸಾಮರ್ಥ್ಯ, ಶೈಕ್ಷಣಿಕ ಸಾಧನೆ ಮತ್ತು ಶಾಲೆಯಲ್ಲಿ ಉಳಿಯುವುದು 
ಇತ್ಯಾದಿಗಳ ಸುಧಾರಣೆಗೆ ಕೊಡುಗೆ ನೀಡುತ್ತವೆ. ಇವು "ಅಲ್ಪಕಾಲೀನ ಪ್ರಯೋಜನಗಳಾದರೆ, 
“ಅಧಿಕ ಆದಾಯ, ಮನೆ ಖರೀದಿಸುವ ಅಧಿಕ ಸಾಧ್ಯತೆ, ಕಲ್ಯಾಣ ಯೋಜನೆಗಳಿಗೆ 


ಅವಲಂಬಿಸುವ ಕಡಮೆ ಸಂಭಾವ್ಯತೆ ಮತ್ತು ಜೈಲುವಾಸ ಹಾಗೂ ಬಂಧನದ ಕಡಮೆ ದರ” 
ದ ಮೂಲಕ ದೀರ್ಪಕಾಲೀನ ಪ್ರಯೋಜನಗಳೂ ದಾಖಲಾಗಿವೆ. (ವಿಶ್ವ ಬ್ಯಾ೦ಕ್‌, 2005 


b:133). 


ಭಾರತೀಯ ಸನ್ನಿವೇಶದಲ್ಲಿಯೂ, £cಲE ಯು ಪ್ರಾಥಮಿಕ ಶಿಕ್ಷಣದ (ಸಹಸ್ರಮಾನದ 
ಅಭಿವೃದ್ಧಿ ಮತ್ತು ಎಲ್ಲರಿಗೂ ಶಿಕ್ಷಣದ ಗುರಿ - ಇವೆರಡಕ್ಕೂ ಭಾರತವು ಸಹಿ ಹಾಕಿದ್ದು, 
ಇದರಲ್ಲಿ ಪ್ರಾಥಮಿಕ ಶಿಕ್ಷಣದ ಗುರಿಯು ಅಡಕವಾಗಿದೆ) ಯಶಸ್ವಿ ಪೂರ್ಣಗೊಳಿಸುವಿಕೆಗೆ 
ತನ್ನ ಕೊಡುಗೆಯನ್ನು ನೀಡುತ್ತದೆ ಎನ್ನುವುದಕ್ಕೆ ಸಾಕಷ್ಟು ಸಾಕ್ಲ್ಯಾಧಾರಗಳಿವೆ. ಈ 
ಕೊಡುಗೆಯನ್ನು ಔಪಚಾರಿಕ ಶಿಕ್ಷಣಕ್ಕಾಗಿ ಮಕ್ಕಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಿದ್ಧತೆಯ 
ವಿಚಾರಗಳಲ್ಲಿ ದಾಖಲೀಕರಿಸಲಾಗಿದೆ. ಎಂಟು ರಾಜ್ಯಗಳಲ್ಲಿ 31483 ಮಕ್ಕಳ ನಾಲ್ಕು 
ಸಮೂಹಗಳ ಕುರಿತು ನಡೆಸಿದ ಅನುಲಂಬನ ಅಧ್ಯಯನವು, £ECE ಅನುಭವ ಹೊಂದಿರುವ 
ಮಕ್ಕಳು ಪ್ರಾಥಮಿಕ ಶಾಲೆಯನ್ನು ಮುಂದುವರಿಸುವ ಹಾಗೂ ಶಾಲೆಯನ್ನು ಬಿಡದಿರುವ 
ಸಂಭಾವ್ಯತೆಯು 15-20 ಶೇಕಡಾದಷ್ಟು ಹೆಚ್ಚು ಇದೆ ಎಂಬುದನ್ನು ತೋರಿಸಿದೆ (NCERT, 
1993. ಆಸಕ್ತಿಯ ವಿಷಯವೆಂದರೆ, ಪ್ರಾಥಮಿಕ ತರಗತಿಗಳಲ್ಲಿ ಮಕ್ಕಳನ್ನು 
ಉಳಿಸಿಕೂಳ್ಳವುದಕ ಸಂಬಂಧಿಸಿದಂತೆ £EಲE ಯ ಅನುಭವದ ಪರಿಣಾಮವ, ಹುಡುಗರಿಗೆ 
ಹೋಲಿಸಿದರೆ ಹುಡುಗಿಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಇಪ್ಪತ್ತೈದು ರಾಜ್ಯಗಳು ಮತ್ತು 
ಒಂದು ಕೇಂದ್ರಾಡಳಿತ ಪ್ರದೇಶದ 98 ಜಿಲ್ಲೆಗಳನ್ನು ಒಳಗೊಂಡು ನಡೆಸಲಾದ ರಾಷ್ಟೀಯ 
ಮಟ್ಟಿದ 1€DS ಮೌಲ್ಯಮಾಪನವು, ECE ಅನುಭವ ಇಲ್ಲದ ಮಕ್ಕಳ ಕೇವಲ 67.7 ಶೇಕಡಾಕ್ಕೆ 
ಹೋಲಿಸಿದರೆ, EE ಅನುಭವ ಇರುವ ಮಕ್ಕಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಉಳಿಸಿಕೊಳ್ಳುವಿಕೆ 
ದರವು 89 ಶೇಕಡಾ ಆಗಿತ್ತು ಎಂಬುದಾಗಿ ಸಾಬೀತುಪಡಿಸಿದೆ (NIPCCD, 1992). ECCE ಯು 
ಆರಂಭಿಕ ಪ್ರಾಥಮಿಕ ತರಗತಿಗಳಲ್ಲಿ ಮಕ್ಕಳು ಮಾಡುವ ಸಾಧನೆಯ ಮಟ್ಟಗಳ ಮೇಲೆ 
ಗಮನಾರ್ಹ ಪ್ರಭಾವವನ್ನು ಬೀರಿತ್ತು. ಹಿಂದುಳಿದ ಒಂಬತ್ತು ರಾಜ್ಯಗಳಲ್ಲಿ ECE 
ಯೋಜನೆಯ ಕುರಿತು ನಡೆಸಿದ ಇನ್ನೊಂದು ಮೌಲ್ಯಮಾಪನದಲ್ಲಿ, ECE ಅಡಿಯಲ್ಲಿ 
ಸಿದ್ದಗೊಂಡ ಮಕ್ಕಳು ಬರವಣಿಗೆಯ ಸಿದ್ಧತೆ, ಧ್ವನಿಮಾದಲ್ಲಿ ವ್ಯತ್ಯಾಸ ಗುರುತಿಸುವ 
ಸಾಮರ್ಥ್ಯ, ವಸ್ತುಗಳನ್ನು ಜೋಡಿಸುವುದು, ವರ್ಗೀಕರಣ ಇತ್ಯಾದಿ ಶಾಲಾ ಸಿದ್ಮತೆ 
ಮಾನದಂಡಗಳಲ್ಲಿ ಉತ್ತಮ ಅಂಕ ಗಳಿಸಿದರು (UNESCO, 2006). ಉತ್ತಮ ಗುಣಮಟ್ಟಿದ 
ECE ಸಂಖ್ಯಾ ಸಿದ್ಧತೆ ಪಠ್ಯಕ್ರಮವು, ಇಡೀ ಪ್ರಾಥಮಿಕ ಹಂತಗಳಲ್ಲಿ, ನಂತರದ ಕಲಿಕೆ ಮತ್ತು 
ಗಣಿತದಲ್ಲಿನ ಪರಿಕಲ್ಪನೆಗಳ ಸ್ಪಷ್ಟತೆಗಳ ಮೇಲೆ ಗಣನೀಯ ಮತ್ತು ಸುಸ್ಥಿರ ಪರಿಣಾಮ 
ಹೊಂದಿರುವುದನ್ನು ಸೂಕ್ತ ಮಟ್ಟದ ಅನುಲಂಬನ ಅಧ್ಯಯನವು ತೋರಿಸಿತು (Kaul 
(ಕೌಲ್‌), 1998). ICDS ಮತ್ತು ರಾಷ್ಟೀಯ ಬಾಲವಾಡಿ ಅನುದಾನ ಮತ್ತು ಮಕ್ಕಳಿಗಾಗಿ 
ಬಾಲವಾಡಿ ಸೇವೆಗಳ (NCAER, 2001; NIPCCD, 2004, 1995; NCERT, 2003) 
ಮೌಲ್ಯಮಾಪನ ನಡೆಸುವುದಕ್ಕಾಗಿ ದೇಶದಾದ್ಯಂತ ನಡೆಸಿದ ಸ್ನೂಲ ಮಟ್ಟಿದ ಇತರ ಕೆಲವು 
ನಿಯೋಜಿಸಲಾದ ಅಧ್ಯಯನಗಳ ಆವಿಷ್ಕಾರಗಳು, ಆಸಕ್ತಿಕರ ಅಂಶವನ್ನು ಹೊರಗೆಡಹಿಬೆ. 
ಇವುಗಳ ಪ್ರಕಾರ, ವಿವಿಧ £ಲಲE ಕಾರ್ಯಕ್ರಮಗಳು, ಸಂಬಂಧಿತ ಎಲ್ಲಾ ಪಾಲುದಾರರು 
ಗುಹಿಸಿದಂತೆ, ಸ್ವತಃ ಎಳೆಯ ಮಕ್‌ಳಿಗೆ ಪ್ರಯೋಜನಕಾರಿಯಾಗಿರುವುದು ಮಾತ್ರವಲ್ಲದೆ, 


ಅವರ ಹಿರಿಯ ಒಡಹುಟ್ಕಿದವರಿಗೂ (ಮುಖ್ಯವಾಗಿ ಒಡಹುಟ್ಟೆದವರ ಆರೈಕೆಯ 
ಜವಾಬ್ದಾರಿಯಿಂದ ಮುಕರಾದ ಹುಡುಗಿಯರಿಗೆ) ಲಾಭದಾಯಕ ಎನಿಸಿವೆ ಹಾಗೂ ಸಮಯ 
ಮತ್ತು ಸ್ಥಳದ ನಡುವೆ ಹೊಂದಾಣಿಕೆ ಉಂಟಾದಲ್ಲಿ ಅವರು ಸಾಮಾನ್ಯ ಶಾಲೆಗಳನ್ನು 
ಸೇರುವಂತೆ ಮಾಡಿವೆ. 


ಈ ಮಧ್ಯಮಕಾಲೀನ ಮತ್ತು ದೀರ್ಷಕಾಲೀನ ಪ್ರಯೋಜನಗಳೇ ECಲE ಯನ್ನು 
ಉಪಯುಕ್ತ ಹೂಡಿಕೆಯನ್ನಾಗಿ ಮಾಡಿವೆ. ಅಮೆರಿಕದಲ್ಲಿ ನಡೆಸಿದ ಇತ್ತೀಚಿನ ಅಧ್ಯಯನವು, 
ಶಾಲೆಗೆ ಸೇರುವ ಮೊದಲ ಆರಂಭಿಕ ವರ್ಷಗಳಲ್ಲಿನ ಹೂಡಿಕೆಯು, ನಂತರದ ಹೂಡಿಕೆಗೆ 
ದೊರೆಯುವ ಲಾಭಕ್ಕಿಂತಲೂ ಹೆಚ್ಚಿನ ಲಾಭವನ್ನು ವೀಡುತ್ತದೆ ಎಂಬುದನ್ನು 
ಸಾಬೀತುಪಡಿಸಿದೆ (ವಿಶ್ವ ಬ್ಯಾಲಕ್‌, 2005). ಬ್ರೆಜಿಲ್‌ ದೇಶದ PR೦AರPE ಯೋಜನೆಯ ಪ್ರಕಾರ, 
ಪ್ರಾಥಮಿಕ ಶಿಕ್ಷಣದ ಎರಡನೇ ತರಗತಿಯವರೆಗೆ ವಿದ್ಯಾರ್ಥಿಗಳ ಆರಂಭಿಕ ಕಲಿಕಾ 
ಕಾರ್ಯಕ್ರಮವೂ ಸೇರಿದಂತೆ, ಶಾಲಾ ಶಿಕ್ಷಣಕ್ಕೆ ಉಂಟಾಗುವ ಒಟ್ಟು ವೆಚ್ಚಿವು, ್ಶEಲಲE ಯಲ್ಲಿ 
ಪಾಲ್ಲ್ಗ್ಲೊಳ್ಳದೆ ಇದ್ದವರಿಗೆ ಹೋಲಿಸಿದರೆ, ್ಶEcಲE ಯಲ್ಲಿ ಪಾಲ್ಗೊಂಡವರ ಮೇಲಿನ ವೆಚ್ಚವು 11 
ಶೇಕಡಾದಷ್ಟು ಕಡಮೆ ಇತ್ತು (UNESCO, 2002:38). ಇತ್ತೀಚಿನ ಅನುಲ೦ಬ ಅಧ್ಯಯನದ 
ಪ್ರಕಾರ, ECಲE ಯಲ್ಲಿ ಹೂಡಿಕೆ ಮಾಡಿದ ಪ್ರತಿ ಡಾಲರ್‌ ಮೊತ್ತವು, ನಂತರದ ವರ್ಷದಲ್ಲಿ 
$12.90 ನಷ್ಟು ಉಳಿತಾಯವನ್ನು ಮಾಡುವ ಮೂಲಕ ಲಾಭವನ್ನು ತ೦ದು ಕೊಟ್ಟಿದೆ. ವಿಶ್ವ 
ಬ್ಯಾಂಕ್‌ ವರದಿ 2006 (2005:133) - ಇದರಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ: 
“ಅನನಮುಕೂಲತೆಯ ಪರಿಸರದಿಂದ ಬಂದಂತಹ ಮಕ್ಕಳ ಪರವಾಗಿ ಮಾಡಿದ 
ಆರಂ೦ಬಿಕಕಾರ್ಯಯೋಜನೆಗಳು ಫಲಕಾರಿತ್ತ - ಸಮಾನತೆಯನ್ನು ಸರಿದೂಗಿಸುವ 
ಮಟ್ಟಿವನ್ನು ವರ್ಧಿಸುವುದಿಲ್ಲ; ಬದಲಾಗಿ ಅವು ವ್ಯಕ್ತಿಗಳ, ಕಾರ್ಯಪಡೆಯ ಮತ್ತು 
ಒಟ್ಟಾರೆಯಾಗಿ ಸಮಾಜದ ಉತ್ಪಾದಕತೆಯನ್ನು ಹೆಚ್ಚಿಸುತ್ತವೆ, ಮತ್ತು ಹುಟ್ಟಿನ ಆಕಸ್ಮಿಕತೆಯ 
ಅಂಶವನ್ನು ಹೋಗಲಾಡಿಸಲು ಸಹಾಯ ಮಾಡಿ ಜೀವನ ಪರ್ಯಂತ ಅಸಮಾನತೆಯ 
ಪ್ರಮಾಣವನ್ನು ಕಡಮೆ ಮಾಡುತ್ತವೆ.” 


ವಿಭಾಗ -IV 
ಭಾರತದಲ್ಲಿ ಮಗುವಿಗೆ ಶಿಕಣ ಒದಗಿಸುವುದು 


ಬಾರತದಲ್ಲಿ ಮಗುವಿನ ಸ್ಥಿತಿಗತಿಯು ತೃಪ್ತಿಕರ ಮಟ್ಟದಿಂದ ದೂರವಿದ್ದರೂ, ದಕ್ಷಿಣ 


ಏಷ್ಯಾದ ಇತರ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದ ಮಕ್ಕಳಿಗಾಗಿ ಇರುವ ಸಾರ್ವಜನಿಕ 
ನೀತಿ ಮತ್ತು ಮುನ್ನೇರ್ಪಾಡುಗಳ ವಿಚಾರದಲ್ಲಿ ನಾವು ಸಾಪೇತ್ಷವಾಗಿ ಉತ್ತಮ 
ಸಾಧನೆಯನ್ನೇ ಮಾಡಿದ್ದೇವೆ. ಆದರೂ, ಮಕ್ಕಳ ರಕ್ಷಣೆ, ಕಲ್ಯಾಣ ಮತ್ತು ಅಭಿವೃದ್ದಿಗಾಗಿ 


ಅನೇಕ ವರ್ಷಗಳಿಂದ ಜಾರಿಗೆ ತಂದ ಸಾಂವಿಧಾನಿಕ ಮುನ್ನೇರ್ಪಾಡುಗಳು, ಶಾಸನಾತ್ಮಕ 
ಕ್ರಮಗಳು, ನೀತಿ ಚೌಕಟ್ಟುಗಳು ಮತ್ತು ಸಾರ್ವಜನಿಕ ಉಪಕ್ರಮಗಳಲ್ಲಿ ಕಾಣಿಸಿಕೊಂಡಂತೆ, 
ಭಾರತೀಯ ಸಾಮಾಜಿಕ - ರಾಜಕೀಯ ಸನ್ನಿವೇಶದಲ್ಲಿ £c€E/ ಮಗುವಿನ ಬೆಳವಣಿಗೆಯ 
ಪ್ರಾಮುಖ್ಯತೆಯನ್ನು ವಿಸ್ಪಷ್ಟವಾಗಿ ಅಂಗೀಕರಿಸಲಾಗಿದೆ. 


ಸಕ್ರಿಯಗೊಳಿಸುವ ನೀತಿ ಚೌಕಟ್ಟು 
ಸಾಂವಿಧಾಯಿಕ ಮುನ್ನೇರ್ಪಡುಗಳು: 


ದೇಶದಲ್ಲಿ £ಲಲE ಸೇವೆಗಳನ್ನು ಪ್ರೋತ್ಸಾಹಿಸುವುದಕ್ಕಾಗಿ, ಭಾರತದ ಸಂವಿಧಾನದಲ್ಲಿ, 
ಮೂಲಭೂತ ಹಕ್ಕಿನ ರೂಪದಲ್ಲಿ ಅಥವಾ ರಾಜ್ಯ ನೀತಿಯ ನಿರ್ದೇಶಕ ತತ್ವವಾಗಿ, ಅನೇಕ 
ಮುನ್ನೇರ್ಪಾಡುಗಳನ್ನು ಮಾಡಲಾಗಿದೆ. ಮೂಲಭೂತ ಹಕ್ಕಿನ ರೂಪದಲ್ಲಿ, ಭಾರತೀಯ 
ಸಂವಿಧಾನದ ಅನುಜ್ನೇದ 154), ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ದುರ್ಬಲರೆನಿಸಿರುವ 
ಪಂಗಡಗಳಿಗೆ ಅನುಕೂಲಕರವಾಗುವಂತೆ ಸಕಾರಾತ್ಮಕ ತಾರತಮ್ಯದ ಕ್ರಮಗಳನ್ನು 
ಅನುಷ್ಠಾನಗೊಳಿಸಲು ಸರ್ಕಾರಕ್ಕ ಅಧಿಕಾರ ನೀಡುತ್ತದೆ. ಇದು ಹುಡುಗಿಯರು ಮತ್ತು 
ಅನನುಕೂಲತೆಗೆ ಈಡಾದ ಸಾಮಾಜಿಕ ಪಂಗಡಗಳ ಮಕ್ಕಳಿಗಾಗಿ ಮತ್ತು ಕಷ್ಟಕರ 
ಸನ್ನಿವೇಶಗಳಲ್ಲಿರುವ ಮಕ್ಕಳಿಗಾಗಿ ವಿಶೇಷ ಮುನ್ನೇರ್ಪಾಡುಗಳನ್ನು ಮಾಡಲು ಅವಕಾಶ 
ಒದಗಿಸುತ್ತದೆ. ಆರಂಭದಲ್ಲಿ, ಭಾರತವು ಗಣತಂತ್ರವಾದಾಗ, "ಹದಿನಾಲ್ಕು ವರ್ಷದ ವರೆಗಿನ 
ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ'ವನ್ನು ನೀಡಲು ಮುನ್ನೇರ್ಪಾಡು 
ಮಾಡುವುದಕ್ಕಾಗಿ ಭಾರತೀಯ ಸಂವಿಧಾನವು ಬದ್ಮವಾಗಿತ್ತು. ವಯಸ್ಸಿನ ಕೆಳ ಮಿತಿಯ 
ಅನುಪಸ್ಥಿತಿಯಲ್ಲಿ, ಆರಂಭಿಕ ಬಾಲ್ಯದ ಶಿಕಣ ಸೇವೆಗಳನ್ನು ಸಹ ಸಾಂವಿಧಾನಿಕ ಬದ್ಧತೆಯ 
ಭಾಗವೆಂದು ಪರಿಗಣಿಸಲಾಗಿತ್ತು. ಆದಾಗ್ಯೂ, 2001ರಲ್ಲಿ ಮಾಡಲಾದ ಎಂಬತ್ತಾರನೇ 
ಸಾಂವಿಧಾನಿಕ ತಿದ್ದುಪಡಿಯು, 6-14 ವರ್ಷ ವಯಸ್ಸಿನ ನಡುವಿನ ಮಕ್ಕಳ ಪ್ರಾಥಮಿಕ 
ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಅಂಗೀಕರಿಸಿ, ECE ಯನ್ನು ಈ ಬದ್ದತೆಯಿಂದ 
ಹೊರಗಿಟ್ಟಿತು. ಇದಕೆ ಅನೇಕ ವೃತ್ತಿಪರ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದಿಂದ 
ಸಾಕಷ್ಟು ಪ್ರತಿಭಟಿನೆ ವ್ಯಕವಾಯಿತು. ರಾಜಿ ಸೂತ್ರವಾಗಿ, ಈಗ ECE ಯನ್ನು ಅನುಜ್ನೇದ 
45ರ ಮೂಲಕ ಸಾಂವಿಧಾನಿಕ ಮುನ್ನೇರ್ಪಾಡಿನಲ್ಲಿ ಸೇರಿಸಲಾಗಿದೆ. ಆದರೆ ಪ್ರತಿ ಮಗುವಿನ 
ನ್ಯಾಯಾಧೀನವಾದ ಹಕ್ಕಾಗಿ ಅಲ್ಲ. ಇದನ್ನು ಈ ರೀತಿ ಬರೆಯಲಾಗಿದೆ: "““ಮಕ್ಕಳು ಆರು 
ವರ್ಷಗಳನ್ನು ಪೂರ್ಣಗೂಳಿಸುವ ತನಕ ಪ್ರಭುತ್ವವು ಎಲ್ಲಾ ಮಕ್ಕಳಿಗೆ ್ವECCE ಒದಗಿಸಲು 
ಪ್ರಯತ್ನಿಸಬೇಕು” (ಭಾರತ ಸರ್ಕಾರ, 1949). 


ರೇಖಾಚೌಕ 4.1 


ಭಾರತದಲ್ಲಿ £ಲಲE ಮುನ್ನೇರ್ಪಾಡಿನ ಹಿನ್ನೆಲೆಯಲ್ಲಿ ರೂಪಿಸಲಾಗಿರುವ ಪ್ರಮುಖ 
ನೀತಿಗಳು 


*° ರಾಷ್ಟ್ರೀಯ ಪೌಷ್ಠಿಕಾಂಶ ನೀತಿಯು (19೪93) ಆರು ವರ್ಷ ವಯಸ್ಸಿನ ಕೆಳಗಿನ 
ಮಕ್ಕಳನ್ನು ಹೆಚ್ಚಿನ ಆದ್ಯತೆ ನೀಡಬೇಕಾದ, ಹೆಚ್ಚಿನ ಅಪಾಯ ಸಂಭವವಿರುವ 
ಪಂಗಡಗಳೆಂದು ಪರಿಗಣಿಸಿತು. 

*° ಮಹಿಳಾ ಸಬಲೀಕರಣದ ಕುರಿತ ರಾಷ್ಟೀಯ ನೀತಿಯು (200) 
ಕಾರ್ಯಸ್ಮಳಗಳಲ್ಲಿ ಬಾಲವಾಡಿಗಳು ಸೇರಿದಂತೆ ಮಗು ಆರೈಕೆ ಸೌಲಭ್ಯಗಳನ್ನು 
ಒದಗಿಸುವುದನ್ನು ಬೆಂಬಲಿಸಿತು. 

*° ಭಾರತವು 192ರಲ್ಲಿ ಮಕ್ಕಳ ಹಕ್ಕುಗಳ ಒಪ್ಪಂದವನ್ನು ಅನುಮೋದಿಸಿತು 
ಹಾಗೂ ಮಕ್ಕಳ ಕುರಿತ ತನ್ನ ಬದ್ಮತೆಯನ್ನು ಪುನರ್ದ್ಯಢೀಕರಿಸಿತು. ಇದರ 
ಪರಿಣಾಮವಾಗಿ ಮಕ್ಕಳಿಗಾಗಿ ರಾಷ್ಟೀಯ ಶಾಸನಪತುವನ್ನು 
ಸಿದ್ದಪಡಿಸುವುದಕ್ಕಾಗಿ ನೀತಿ ಚೌಕಟ್ಟನ್ನು ಸೂತ್ರೀಕರಿಸಲಾಯಿತು. "ಮಕ್ನಳ 
ರಾಷ್ಟೀಯ ಆಯೋಗ” ವನ್ನು ಸಹ ಸ್ಥಾಪಿಸಲಾಯಿತು. ಪರಿಕಲ್ಪಿಸಿಕೊಂಡಂತೆ, 
ಈ ಆಯೋಗವು, ಪರಿಣಾಮಕಾರಿಯ ಕಾನೂನಿನ ಬೆಂಬಲದೊಂದಿಗೆ ಮಕ್ಕಳ 
ಹಕ್ಕುಗಳನ್ನು ರಕ್ಲಿಸುವ/! ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದೆ. 

*° ಮಕಳಿಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆಯು (205) Ecc್ಕE ಯ 
ಸಾರ್ವತ್ರೀಕರಣವನ್ನು ತನ್ನ ಗುರಿಗಳಲ್ಲಿ ಒಂದನ್ನಾಗಿ ಸೇರಿಸಿಕೊಂಡಿತು. ಇದು 3 
ವರ್ಷಗಳ ವಯಸ್ಸಿನ ಕೆಳಗಿನ ಮಕ್ಕಳ ಆರೈಕೆ, ರಕ್ಷಣೆ ಮತ್ತು ಅಭಿವೃದ್ಧಿಗೆ 
ಅವಕಾಶಗಳು ಹಾಗೂ 3-6 ವರ್ಷ ವಯಸ್ಸಿನ ಮಕ್ಕಳಿಗಾಗಿ ಸಮಗ್ರ ಆರೈಕೆ ಮತ್ತು 
ಅಭಿವೃದ್ಧಿಗೆ ಮತ್ತು ಶಾಲಾಪೂರ್ವದ ಶಿಕ್ಷಣ ಅವಕಾಶಗಳನ್ನು 
ನಿರ್ದಿಷ್ಟಪಡಿಸಿತು. 

*° ರಾಷ್ಟೀಯ ಪಠ್ಯಕುಮ ಚೌಕಟ್ಟಿ (205) ಎರಡು ವರ್ಷಗಳ ಶಾಲಾಪೂರ್ವ 
ಶಿಕ್ಷಣಕ್ಕೆ ಒತ್ತು ನೀಡಿತು ಹಾಗೂ ECE ಯು ಮಗುವಿನ ಸಮಗ ಅಭಿವೃದ್ಧಿಗಾಗಿ, 


ಶಾಲಾ ಶಿಕ್ಷಣಕ್ಕೆ ಪೂರ್ವಸಿದ್ದತೆಯಾಗಿ ಹಾಗೂ ಮಹಿಳೆಯರು ಮತ್ತು 
ಹುಡುಗಿಯರಿಗೆ ನೆರವಿನ ಸೇವೆಯಾಗಿ ಅತ್ಯವಶ್ಯಕ ಎಂದು ಪರಿಗಣಿಸಿತು. ಇದು 


ನಲಿ-ಕಲಿ ಆಧಾರಿತ, ಬೆಳವಣಿಗೆಯ ಹಿತದೃಷ್ಟಿಯಿಂದ ಸೂಕವೆನಿಸುವ 


ಸ್‌ರವಧಾನಕವಾಗ್ಗ ಮಕ್ಕಳ “ಅಭಿವೃದ್‌ ಮತು `ಶಕರವ್‌ ಉಭಯಹಕ್ಕಿನ 

ಪಟ್ಟೆಯಲ್ಲಿರುವ ವಿಷಯವಾಗಿದ್ದು, ECE ಸೇವಾ ತಲುಪಿಸುವಿಕೆಯು ಒಕ್ಕೂಟಿ ಮತ್ತು 
ರಾಜ್ಯದ ಒಟ್ಟಿ ಜವಾಬ್ದಾರಿಯಾಗಿದೆ. ಆದಾಗ್ಯೂ, ECE ಸೇವೆಗಳ ನೈಜ ಮುನ್ನೇರ್ಪಾಡು, 
ಅನೇಕ ನೀತಿ ನಿಮಯಗಳು ಮತ್ತು ಸಂಬಂಧಿತ ಕಿಯಾ ಯೋಜನೆಗಳ ನಿಯಂತ್ರಣಕ್ಕೆ 
ಒಳಪಟ್ಟಿದೆ ಹಾಗೂ ಇದು ಶಿಕ್ಷಣದ ಕುರಿತ ರಾಷ್ಟ್ರೀಯ ವನೀತಿ(19860ಯಿಂದ 
ಪ್ರಾರಂಭಗೊಳ್ಳುತ್ತದೆ. ಈ ನೀತಿಯು ECCE ಯನ್ನು “ಮಾನವ ಸಂಪನ್ನೂಲ ಕಾರ್ಯತಂತ್ರದ 
ಸಮಗ್ರ ದತ್ತ ಮಾಹಿತಿ, ಪ್ರಾಥಮಿಕ ಶಿಕ್ಷಣಕ್ಕೆ ಉಪಕಾರ್ಯಕ್ರಮ ಮತ್ತು ನೆರವು ಕಾರ್ಯಕ್ರಮ 
ಮತ್ತು ದುಡಿಯುತ್ತಿರುವ ಮಹಿಳೆಯರ ಪಾಲಿಗೆ ನೆರವಿನ ಸೇವೆ” ಎಂದು ಪರಿಗಣಿಸಿತ್ತು 
(ಭಾರತ ಸರ್ಕಾರ, 1986). ಭಾರತದಲ್ಲಿ ್ವECCE ಸೇವೆಗಳ ಮುನ್ನೇರ್ಪಾಡಿಗೆ ಸಕ್ರಿಯ 
ಸಂದರ್ಭವನ್ನು ಒದಗಿಸುವ ಕೆಲವು ಹೆಚ್ಚು ಪ್ರಮುಖ ನೀತಿಗಳನ್ನು ರೇಖಾ ಚೌಕ 4.1 ರಲ್ಲಿ 
ಪಟ್ಟಿಮಾಡಲಾಗಿದೆ. 


ಅನುಕಮ ಪಂಚವಾರ್ಷಿಕ ಯೋಜನೆಗಳಲ್ಲ ECCE: 


ಭಾರತವು 1951ರಲ್ಲಿ ಗಣತಂತ್ರವಾದ ನಂತರ, ದೇಶದ ಅಬಿವೃದ್ದಿ ಯೋಜನೆಗಳಲ್ಲಿ, ಒಂದಲ್ಲ 
ಒಂದು ರೀತಿಯಲ್ಲಿ ಮಗುವಿನ ಯೋಗಕ್ಷೇಮಕ್ಕೆ ಗಮನ ನೀಡಲಾಗಿದೆ. ಆದಾಗ್ಯೂ, ಮೂರನೇ 
ಪಂಚವಾರ್ಜಿಕ ಯೋಜನೆಯ ತನಕ, ECCE ಯು ಸ್ವಯಂಪ್ರೇರಿತ ಮತ್ತು ಖಾಸಗಿ 
ವಲಯಗಳ ವ್ಯಾಪ್ಲಿಯಲ್ಲಿ ಮುಂದುವರಿಯಿತು. ಗಂಗಾ ಸರನ್‌ ಸಿನ್ಮಾ ಸವಿಿ3(Ganga Saran 
Sinha Committee) ಯ ಶಿಫಾರಸ್ಸಿನ ಮೇರೆಗೆ, 1968ರಲ್ಲಿ, ECಲE ಯನ್ನು (ಆಗ ಇದನ್ನು 
ಶಾಲಾಪೂರ್ವದ ಶಿಕ್ಷಣವೆಂದು ಕರೆಯಲಾಗುತ್ತಿತ್ತು) ಸರ್ಕಾರದ ವ್ಯವಹಾರದಲ್ಲಿ 
ಸೇರ್ಪಡೆಗೊಳಿಸಲಾಯಿತು. ಆದರೂ, ನಾಲ್ಕನೇ ಯೋಜನೆಯ ತನಕ ಔECಲE ಯನ್ನು 
ಗ್ರಾಮೀಣ ಪ್ರದೇಶಗಳಲ್ಲಿ ಕುಟಿಂಬ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಯ ಅಡಿಯಲ್ಲಿ 
ಕಲ್ಯಾಣದ ಮುನ್ನೇರ್ಪಾಡಾಗಿ ಪರಿಗಣಿಸಲಾಯಿತು. ಈ ಯೋಜನೆಯ ಉದ್ದೇಶವು, 
ಶಾಲಾಪೂರ್ವದ ಮಕ್ಕಳಿಗೆ ಅವರ ಸಮಗ್ರ ಬೆಳವಣಿಗೆಗಾಗಿ ಮಕ್ಕಳ ಸಮಗ್ರ ಕಲ್ಯಾಣ 
ಸೇವೆಗಳನ್ನು ಒದಗಿಸುವುದಾಗಿತ್ತು. ಮೂರನೇ ಪಂಚವಾರ್ಜಿಕ ಯೋಜನೆಯು, "ಮಕ್ಕಳ 
ಕಲ್ಯಾಣದಿಂದ ಮಕ್ಕಳ ಅಭಿಷಪುದ್ದಿಯತ್ತ' ಮನೋಭಾವವು ಸ್ಪಷ್ಟವಾಗಿ 
ಬದಲಾಗಿರುವುದನ್ನು ಗಮನಿಸಿತು. ಯೋಜನೆಯು, ಶಿಶುಗಳು, ಮಕ್ಕಳು (ಆರು ವರ್ಷಗಳ 
ತನಕ), ಮತ್ತು ಗರ್ಭಿಣಿಯರು ಮತ್ತು ಮೊಲೆ ಹಾಲುಣಿಸುತ್ತಿರುವ ತಾಯಂದಿರ 
ಯೋಗಕ್ಲೇಮಕ್ಕಾಗಿ ವಿವಿಧ ವಲಯಗಳ ಸಾಮಾಜಿಕ ಹರ್ಪಾಡುಗಳ ಏಕೀಕರಣ ಮತ್ತು 
ಒಮ್ಮುಖವಾಗುವುದತ್ತ ವಾಲಿತು. ಈ ಬದಲಾವಣೆಯು, "ಮಕ್ನಳಿಗಾಗಿ ರಾಷ್ಟೀಯ ಬೇತೆ 
1974’ ರ ಘೋಷಣೆಯಲ್ಲಿ ಹಾಗೂ ಮಕ್ಕಳಿಗಾಗಿ ನೀಡುವ ಆರಂಬಿಕ ಸೇವೆಗಳ ಏಕೀಕರಣದತ್ತ 
ಪರಿಕಲ್ಪನಾತ ಕ ಹೆಜ್ಜೆ ಇಡುವಲ್ಲಿ ಪರ್ಯವಸನಗೊಂಡಿತು. ಅಂದಿನಿಂದ, ಪ್ರತಿ 
ಪಂಚವಾರ್ಷಿಕ ಯೋಜನೆಯು, ಮಾನವ ಸಂಪನ್ನೂಲ ಅಭಿವೃದ್ದಿಯಲ್ಲಿ ಹೂಡಿಕೆಯಾಗಿ, 
ಆರಂಭಿಕ ಬಾಲ್ಯದ ಸೇವೆಗಳನ್ನು ಅಭಿವೃದ್ದಿ ಮಾಡುವುದನ್ನು ತನ್ನ ಆದ್ಯತೆಯಾಗಿ 
ಪುನರ್ದ್ಯಢೀಕರಿಸಿತು ಹಾಗೂ ಮುಖ್ಯವಾಗಿ ವಿಕೇಂದ್ರೀಕೃತ "ಪಂಚಾಯತ್‌ ರಾಜ್‌' ವ್ಯವಸ್ಥೆ 
ಅಧವಾ ಸ್ಥಳೀಯ ಸರ್ಕಾರದ ವ್ಯವಸ್ಥೆಯಡಿ ್ವECCE ಕಾರ್ಯಕ್ರಮಗಳಲ್ಲಿ ಮಹಿಳಾ 
ಪಂಗಡಗಳನ್ನು ಒಳಗೊಳ್ಳುವ ಅಗತ್ಯತೆಯನ್ನು ಒತ್ತಿ ಹೇಳಿತು. 


ಬಾರತ ಸರ್ಕಾರವು 1989ರಲ್ಲಿ ಮಕ್ಕಳ ಹಕ್ಕುಗಳ ಕುರಿತ ವಿಶ್ವಸಂಸ್ಥೆಯ ಒಪ್ಪಂದವನ್ನು 
ಅನುಮೋದಿಸಿತು ಹಾಗೂ ಇದು ಇನ್ನೊಂದು ಬದಲಾವಣೆಗೆ ದಾರಿ ಮಾಡಿ ಕೊಟ್ಟೆತು. ಈ 
ಬಾರಿ "ಮಕ್ಕಳ ಅಭಿವೃದ್ದಿಯಿಂದ ಮಕ್ಕಳ ಹಕ್ಕುಗಳತ್ತ' ಈ ಬದಲಾವಣೆಯು ವಾಲಿತು! ಇದು 
ಈ ಒಪ್ಪಂದದಿಂದ ಉಂಟಾಗುವ ಕಾಳಜಿಗಳನ್ನು ಹಾಗೂ ಮೂರು ವರ್ಷಗಳ ಕಳಗಿನ 
ಮಕ್ಕಳಿಗೆ ಇದು ನಿರ್ದಿಷ್ಟವಾಗಿ ನೀಡುವ ಒತ್ತನ್ನು ಪರಿಗಣಿಸಿತು. ಇದಕ್ಕೆ ಅನುಗುಣವಾಗಿ 
ಎಂಟನೇ ಪಂಚವಾರ್ಜಿಕ ಯೋಜನೆಯ ವೇಳೆ (1992-97), ರಾಷ್ಟೀಯ ಕ್ರಿಯಾ ಯೋಜನೆ: 
ಮಗುವಿಗೆ ಬದ್ಮತೆ, 1992 (NPA) ಅನ್ನು ಸೂತ್ರೀಕರಿಸಲಾಯಿತು. NPA ಚೌಕಟ್ಟಿನ ಅಡಿಯಲ್ಲಿ, 
ಪ್ರತಿ ರಾಜ್ಯವೂ, ತನ್ನ ರಾಜ್ಯದ ಮಕ್ಕಳ ಅಭಿವೃದ್ದಿಯ ಸೂಚಕಗಳನ್ನು ಮತ್ತು 
ಸಂಪನ್ಮೂಲದ ಸ್ಥಿತಿಗತಿಯನ್ನು ಆಧರಿಸಿ ಮಕ್ಕಳಿಗಾಗಿ ತನ್ನದೇ ಆದ ಕ್ರಿಯಾ 
ಯೋಜನೆಯನ್ನು ರೂಪಿಸಲು ಉತ್ತೇಜಿಸಲಾಯಿತು. ರಾಜ್ಯ ಕ್ರಿಯಾ ಯೋಜನೆಗಳು, 
ಮಗುವಿನ ರಕ್ಷಣೆ, ಬದುಕುಳಿಯುವಿಕೆ, ಅಭಿವೃದ್ದಿ ಮತ್ತು ಬೆಳವಣಿಗೆಗಾಗಿ ಬಹು- 


ಆಯಾಮಗಳ ವಿಚಾರಗಳನ್ನು ಪರಿಗಣಿಸಬೇಕೆಂದು ಹಾಗೂ ಕ್ರಿಯಾ ಯೋಜನೆಯ 
ಪಥವನ್ನು ನಿರ್ದೇಶಿಸುವುದಕ್ಕಾಗಿ ಸಮಯಾಧಾರಿತ ಗುರಿಗಳು ಮತ್ತು ಕಾರ್ಯತಂತ್ರಗಳನ್ನು 


ನೀಡಬೇಕೆಂದು ನಿರೀಕ್ಲ್ಷಿಸಲಾಯಿತು. ಹತ್ತನೇ ಪಂಚವಾರ್ಜಿಕ ಯೋಜನೆಯು (2002-2007) 
ಮಕ್ಕಳ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಬೆಳವಣಿಗೆಯನ್ನು ಖಾತರಿಪಡಿಸುವುದಕ್ಕಾಗಿ, 
ದೇಶದ ಪ್ರತಿ ಎಳೆಯ ಮಗುವನ್ನು ತಲುಪಲು ಪ್ರಮುಖ ಕಾರ್ಯತಂತ್ರಗಳನ್ನು 
ಕಲ್ಪಿಸಿಕೊಳ್ಳುವುದರೊಂದಿಗೆ ಮಕ್ಕಳ ಅಭಿವೃದ್ಧಿಗಾಗಿ ಹಕ್ಕು ಆಧರಿತ ವಿಧಾನದ ಮೇಲೆ 
ಗಮನ ಹರಿಸಿತು. ಅಲ್ಲದೆ, ಹತ್ತನೇ ಯೋಜನೆಯು, ಮುಖ್ಯವಾಗಿ ಸಂಘಟಿತ ಮತ್ತು 


ಅಸಂಘಟಿತ ವಲಯಗಳಲ್ಲಿ ಹೆಚ್ಚು ಹೆಚ್ಚು ಮಹಿಳೆಯರು ಉದ್ಯೋಗಕ್ಕಾಗಿ 
ಹೊರಬರುತ್ತಿರುವ ಹಿನ್ನೆಲೆಯಲ್ಲಿ, ದುಡಿಯುವ ಮತ್ತು ಅನಾರೋಗ್ಯಕ್ಕೆ ಈಡಾಗಿರುವ 
ತಾಯಂದಿರ ಮಕ್ಕಳಿಗಾಗಿ ಬಾಲವಾಡಿಗಳು ಮತ್ತು ದಿನ ಆರೈಕ ಕೇಂದ್ರಗಳಿಗೆ ಬೇಕಾಗುವ 
ಹೆಚ್ಚಿನ ನೆರವು ಸೇವೆಗಳನ್ನು ಗುರುತಿಸಿತು. 


ಪ್ರಸ್ತುತ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯು (2007-2012), ಹಕ್ಕು ಆಧರಿತ 
ವಿಧಾನಗಳ ಮುಂದುವರಿಕೆಯೊಂದಿಗೆ ಮಕ್ಕಳ ಅಭಿವೃದ್ದಿಯನ್ನು “ಯೋಜನೆಯ ಕೇಂದ್ರ 
ಸ್ಥಾನದಲ್ಲಿ”ರಿಸಿದೆ. ಇದು, ಸಮುದಾಯದ ಸಕ್ರಿಯ ಪಾಲೊಳ್ಳುವಿಕೆಯೊಂದಿಗೆ, ICDS 
ಕಾರ್ಯಕ್ರಮದ ಪರಿಣಾಮಕಾರಿ ಜಾರಿಗೊಳಿಸುವಿಕೆಯ ಮೂಲಕ ಪ್ರಸವಪೂರ್ವದಿಂದ ಆರು 
ವರ್ಷಗಳ ತನಕದ ಮಕ್ಕಳಿಗೆ ಸೂಕ್ತ ಆರಂಭವನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. 
ECCE ಯ ಕಾರ್ಯ ಗುಂಪು, ಇದನ್ನು ಸಂವಿಧಾನದ ಮೂಲಭೂತ ಹಕ್ಕಿನ ತಿದ್ದುಪಡಿಯಲ್ಲಿ 
ಸೇರ್ಪಡೆಗೊಳಿಸಬೇಕು ಎಂದು ಶಿಫಾರಸ್ಸು ಮಾಡಿದೆ ಹಾಗೂ ಅಗತ್ಯವಿದ್ದಲ್ಲಿ ECCE ಗೆ 
ಸಂಬಂಧಿಸಿದ ಹೊಸ ನೀತಿಯೊಂದನ್ನು ಸೂತ್ರೀಕರಿಸಬೇಕೆಂದು ಹೇಳಿದೆ. ಇದು ಗುಣಮಟ್ಟಿ 
ಮತ್ತು ಲಭ್ಯತೆ ಎರಡಕ್ಕೂ ಪ್ರಾಮುಖ್ಯತೆ ನೀಡುತ್ತದೆ ಹಾಗೂ ಮಾನ್ಯತೆ, ನಿಯಂತ್ರಕ 
ಕಾರ್ಯವಿಧಾನಗಳು, ECCE ಗಾಗಿ ಕನಿಷ್ಟ ಮಾನದಂಡಗಳ ಸಾಮರ್ಥ್ಯ ಬೆಳಸಿಕೊಳ್ಳುವುದು 
ಮುಂದಾದ ಕಾಳಜಿಗಳಿಗೆ ಒತ್ತು ನೀಡುತ್ತದೆ. 


ಬಾರತದಲ್ಲಿ ೬ಲಲ£ ಸೇವೆಗಳು 


ಪ್ರಸವಪೂರ್ವದಿಂದ ಹಿಡಿದು ಆರು ವರ್ಷಗಳ ತನಕದ ECCE ಕುರಿತ ಪ್ರಮುಖ 
ಜವಾಬ್ದಾರಿಯು ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ (Ministry of 
Women and Child Devlopment (MWCD) ಮೇಲಿದ್ದರೂ, ಇದರ ಏಕೀಕೃತ ಗುಣಲಕ್ಷಣದ 
ಕಾರಣ, ಆರೋಗ್ಯ ಮತ್ತು ಕುಟುಂಬ ಕಲ್ಯ್ಮಾಣ ಸಚಿವಾಲಯ (Ministry of Health and Family 
Welfare (MF&FW)), ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ (Ministry of Human 
Resource Development (MHRD)), ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ 
(Ministry of Social Justice and Empowerment (MSJ&E)) ಇತ್ಯಾದಿ ಇತರ ಸಚಿವಾಲಯಗಳೂ 
ಸಹ ಒಂದಲ್ಲ ಒಂದು ರೀತಿಯಲ್ಲಿ ಇದರಲ್ಲಿ ಒಳಗೊಂಡಿವೆ. £ಲಲಂE ಸೇವೆಗಳ 
ಮುನ್ನೇರ್ಪಾಡು ಮಾಡುವ ವಿಚಾರದಲ್ಲಿ, ಪೌಷ್ಠಿಕಾಂಶ, ಆರೋಗ್ಯ ಮತ್ತು ಶೈಕ್ತಣಿಕ 
ಘಟಕಗಳನ್ನು ಒದಗಿಸುವ ವಿಟ್ಟಿನಲ್ಲಿ ನಿರ್ದಿಷ್ಟ ವಯೋಮಾನದ ಮಕಳಳಿಗೆ ಪ್ರತಿ 
ಸಚಿವಾಲಯವು ತನ್ನ ಸಂಬಂಧಿತ ವಲಯದ ಜವಾಬ್ದಾರಿಯನ್ನು ಹೊಂದಿದೆ. ಭಾರತದಲ್ಲಿ 
ECCE ಮುನ್ನೇರ್ಪಾಡುಗಳು ಸರ್ಕಾರಿ, ಖಾಸಗಿ ಮತ್ತು ಸರ್ಕಾರೇತರ - ಹೀಗೆ ಮೂರು ವಿಶಿಷ್ಟ 
ವಾಹಕಗಳ ಮೂಲಕ ಲಭ್ಯ ಇವೆ. 


ಸರ್ಕಾರಿ ಉಪಕ್ರಮಗಳು 


ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ 
ನೆಲೆಸಿರುವ ಅನನುಕೂಲ ಸ್ಥಿತಿಯಲ್ಲಿರುವ ಸಮುದಾಯಗಳತ್ತ ನಿರ್ದೇಶಿಸಲಾಗಿದೆ. ವಿವಿಧ 


ಇಲಾಖೆಗಳು ಮತ್ತು ಸಚಿವಾಲಯಗಳ ಅಡಿಯಲ್ಲಿ ಸುಮಾರು 130 ಕಾರ್ಯಕ್ರಮಗಳಿದ್ದು, 
ಇವು ಮುಖ್ಯವಾಗಿ 0-6 ವರ್ಷಗಳ ಮಕ್ಕಳ ಅಭಿವೃದ್ದಿಗೆ ಒತ್ತು ನೀಡುತ್ತವೆ. 3-6 ವರ್ಷಗಳ 
ವಯಸ್ಸಿನ ಮಕ್ಕಳಿಗಾಗಿರುವ ಹೆಚ್ಚು ಪ್ರಮುಖವಾದ ಕಾರ್ಯಕ್ರಮಗಳನ್ನು ಕಳಗೆ 
ಸಂ೦ಕ್ಲಿಪವಾಗಿ ವಿವರಿಸಲಾಗಿದೆ. 


ಸಮಗ ಮಕ್ಕಳ ಅಭಿವೃದ್ಧಿ ಸೇವೆಗಳು (ICDs): 


ಬಾರತ ಸರ್ಕಾರವು, ್ಶ್ಕA ಅಡಿಯಲ್ಲಿ ECE ಯ ಮೊದಲ ಗುರಿಯನ್ನು ಸಾಧಿಸುವುದಕ್ಕಾಗಿ 
ತನ್ನ ಮೂಲಭೂತ ಕಾರ್ಯತಂತ್ರವಾಗಿ ICDs ನ ಸಾರ್ವತ್ರೀಕರಣವನ್ನು ಗುರುತಿಸಿದೆ. 
ಅಪೌಷ್ನಿಕತೆಗೆ ಸಂಬಂಧಿಸಿದ “ಸಹಸ್ರಮಾನ ಅಬಿವೃದ್ದಿ ಗುರಿ” ಯನ್ನು ಸಾಧಿಸುವುದಕ್ಕಾಗಿ 
ಸಹ ಇದು ಅತ್ಯಗತ್ಯವೆನಿಸಿದೆ. IDs ಅನ್ನು ಪ್ರಾಯೋಗಿಕ ನೆಲೆಯಲ್ಲಿ 1975ರಲ್ಲಿ 
ಪ್ರಾರಂಭಿಸಲಾಯಿತು. ಕಳೆದ 30 ವರ್ಷಗಳಲ್ಲಿ, 2006ರ ಸೆಷ್ಟೆಂಬರ್‌ ೨30ಕ್ಕೆ 
ಅನ್ವಯವಾಗುವಂತೆ, ಈ ಯೋಜನೆಯ ದೇಶದ 35 ರಾಜ್ಯಗಳು/ೇಂದ್ರಾಡಳಿತ 
ಪ್ರದೇಶಗಳಲ್ಲಿ ಮಂಜೂರಾದ 5659 ಪ್ರಾಜಿಕ್ಸ್‌ ಗಳು ಮತ್ತು 7,48,059 ಅಂಗನವಾಡಿ 
ಕೇಂದ್ರಗಳಿಗೆ ವ್ಯಾಪಿಸಿದೆ. ಪ್ರತಿ ಪ್ರಾಜೆಕ್ಟ್‌, ಅತ್ಯಂತ ಸಣ್ಣ ಆಡಳಿತಾತ್ಮಕ ಘಟಿಕವಾದ ಬ್ಲಾಕ್‌ 
ಅನ್ನು ಒಳಗೊಂಡಿರುತ್ತದೆ. ಈ ಕಾರ್ಯಕ್ರಮವು, ಕೂಳಚಿ್‌ ಪ್ರದೇಶಗಳು ಮತ್ತು 
ಅಭಿವೃದ್ದಿಯಾಗದ ಪ್ರದೇಶಗಳಲ್ಲಿ 523 1€DS ಪ್ರಾಜೆಕ್ಟ್‌ ಗಳ ಅತ್ಯಂತ ಸಣ್ಣ ಪ್ರಮಾಣದ 
ನಗರ ಘಟಕದೊಂದಿಗೆ, ಮುಖ್ಯವಾಗಿ ಗ್ರಾಮೀಣ ಮತ್ತು ಬುಡಕಟ್ಟು ಜನಸಂಖ್ಯೆಯನ್ನು 
ಒಳಗೊಂಡಿರುತ್ತದೆ. ಹೀಗೆ, ಈ ದೇಶದಲ್ಲಿ ನಗರ ಪ್ರದೇಶಗಳ ಜನಸಂಖ್ಯೆಯ ಪ್ರಮಾಣ 
ಸರಿಸುಮಾರು 27.78 ಶೇಕಡಾ ಆಗಿದ್ದರೂ, 1€D8 ಯೋಜನೆಗಳ ಕೇವಲ ಸುಮಾರು 13 
ಶೇಕಡಾವನ್ನು ನಗರ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗಿದ್ದು, ಈ ಮೂಲಕ ನಗರ ಪ್ರದೇಶಗಳ 
ಬಡವರಿಗೆ ಈ ಸೇವೆಗಳನ್ನು ಮಿತಿಗೊಳಿಸಲಾಗಿದೆ. 1€D5s ಕಾರ್ಯಕ್ರಮವು, ಜೀವನಚಕ್ರ 
ವಿಧಾನವನ್ನು ಅನುಸರಿಸಿ, ಗರ್ಬಿಣಿ ಮತ್ತು ಮೊಲೆ ಹಾಲುಣಿಸುವ ತಾಯಂದಿರು ಹಾಗೂ 
ಪ್ರುಸವಪೂರ್ಹ್ಣ ಹಂತದಿಂದ ಆರು ವರ್ಷ ವಯಸ್ಸಿನ ತನಕ, ಮಕ್ಕಳಿಗೆ ಆರೋಗ್ಯ, 
ಪೌಷ್ಠಿಕಾಂಶ ಮತ್ತು ಶಾಲಾಪೂರ್ವ ಶಿಕ್ಷಣ ಸೇವೆಗಳನ್ನು ಒದಗಿಸುತ್ತಿದೆ. ಕೆಲವು ICDS 
ಕೇಂದ್ರಗಳನ್ನು, ಎಳೆಯ ಮಕ್ಕಳಿಗೆ ಬಾಲವಾಡಿಗಳನ್ನು ಸೇರ್ಪಡೆಗೊಳಿಸುವುದಕ್ಕಾಗಿ 
ವಿಸ್ತರಿಸಲಾಗಿದೆ. ಆದರೆ ಈ ಬಾಲವಾಡಿಗಳ ಸಂಖ್ಯೆಯು ನಗಷ್ಯಾವಾಗಿದೆ. NIPCCD (2004) 
ನಡೆಸಿದ ಅಧ್ಯಯನವೊಂದರ ಪ್ರಕಾರ, ಈ ಬಾಲವಾಡಿಗಳು ಬಹುಮಟ್ಟಿಗೆ ಪಾಲನೆಗೆ 
ಸಂಬಂಧಿಸಿದ್ದಾಗಿದ್ದು ಅವು 3 ವರ್ಷಗಳ ವಯಸ್ಸಿನ ಕೆಳಗಿನ ಮಕ್ಕಳ ಬೆಳವಣಿಗೆಗೆ ಬಹಳ 
ಮುಖ್ಯವಾದ ಆರಂಭಿಕ ಉತ್ತೇಜನ ಮತ್ತು ಮಾನಸಿಕ - ಸಾಮಾಜಿಕ ಅಂತರಕ್ರಿಯೆಯ 
ಅನುಭವವನ್ನು ಬಿಟ್ಟುಬಡುವ ಪ್ರವೃತ್ತಿಯನ್ನು ಹೊಂದಿವೆ. 


ICDs ಯೋಜನೆಯ ದೇಶದ ಎಲ್ಲಾ ಮಕಳಿಗೆ ತಲುಪುವುದಕ್ಕಾಗಿ ಇದನ್ನು 
ಸಾರ್ವತ್ರೀಕರಣಗೊಳಿಸಬೇಕು ಎಂದು ಸರ್ವೋಜ್ಞ ನ್ಯಾಯಾಲಯವು ತೀರ್ಪು ನೀಡಿರುವ 
ಕಾರಣ, ಈ ಯೋಜನೆಯ ಬಜೆಟ್‌ ಹಂಚಿಕೆಯಲ್ಲಿಯೂ ಗಣನೀಯ ಪ್ರಮಾಣದ ಹೆಚ್ಚಳ 
ಉಂಟಾಗಿದೆ. ನಿರಂತರವಾಗಿ ಅನೇಕ ಯೋಜನೆಗಳ ಮೂಲಕ ಬಹುಪಕ್ಲೀಯ ಮತ್ತು 
ದ್ವಿಪಕ್ಷೀಯ ಸಂಸ್ಥೆಗಳಿಂದಲೂ ಬಾಹ್ಯ ನೆರವನ್ನು ಪಡೆಯುವ ಮೂಲಕ CDS 
ಪ್ರಯೋಜನವನ್ನು ಪಡೆದಿದೆ. ಒಟ್ಟಾರೆಯಾಗಿ ಗಂಭೀರ ಅಪೌಷ್ಠಿಕತೆಯ ಪ್ರಮಾಣದ ಮೇಲೆ 
ICDS ಒಂದಷ್ಟು ಪರಿಣಾಮವನ್ನು ಉಂಟು ಮಾಡಿದ್ದರೂ, ಮಧ್ಯಮ ಮತ್ತು ಲಘು 
ಪ್ರಮಾಣದ ಅಪೌಷ್ಠಿಕತೆಯು ದೇಶದ ಮಕ್ಕಳಲ್ಲಿ ಎಗ್ಗಿಲ್ಲದೆ ಮುಂದುವರಿಯುತ್ತಿದೆ 
(UNESCO, 2006). ಈ ಸೀಮಿತ ಪರಿಣಾಮಕ್ಕೆ ಗುರುತಿಸಲಾದ ಕೆಲವು ಅಂಶಗಳೆಂದರೆ: (೩ 


ಮಕ್ಕಳಲ್ಲಿ ಪೌಷ್ಠಿಕಾಂಶದ ಯೋಗಕ್ಷೇಮವನ್ನು ಖಾತರಿಪಡಿಸುವ ನಿರ್ಣಾಯಕ ಹಂತವು 
ಬದುಕಿನ ಮೊದಲ ಮೂರು ವರ್ಷಗಳಾಗಿದ್ದರೆ, ಈ ಕಾರ್ಯಕ್ರಮವು 3-6 ವರ್ಷಗಳ ಮಠ್ಕಳ 
ಮೇಲೆ ಗಮನ ಹರಿಸುತದೆ; b) ಆಹಾರದ ವಿಚಾರಕ್ಕೆ ಹೆಚ್ಚು ಗಮನ ವೀಡಲಾಗುತ್ತಿದೆಯೇ 
ಹೊರತು, ಸಮುದಾಯದಲ್ಲಿ ಮಗುವಿನ ಆರೈಕೆ ವಿಧಾನಗಳಲ್ಲಿ ವರ್ತನೆಯ ಬದಲಾವಣೆಗೆ 
(ಇದು ಹೆಚ್ಚು ಸುಸ್ಥಿರ ಸಾಧ್ಯತೆ ಉತ್ತೇಜನ ನೀಡಲಾಗುತ್ತಿಲ್ಲ. ಪ್ರಾಯಶಃ, ಪರಸ್ಪರ 
ಸಾಮಾಜಿಕ ಸಂವಾದ ಮತ್ತು ವರ್ತನೆಯ ಬದಲಾವಣೆಯನ್ನು ಪುತಿಷ್ಠಾಪಿಸುವುದು ಮತ್ತು 
ಸಾಧಿಸುವುದು ಅತ್ಯಂತ ಸಂಕೀರ್ಣವಾದದ್ದಾಗಿದ್ದರೆ, ಮಕ್ಕಳಿಗೆ ಆಹಾರ ಒದಗಿಸುವುದು 


ಹೆಚ್ಚು ಸರಳ ಕೆಲಸವಾಗಿದೆ. ಇದೆಲ್ಲವನ್ನೂ ಒಂಟಿ ಅಂಗನವಾಡಿ ಕಾರ್ಯಕರ್ತೆಯು 
ಮಾಡಬೇಕಂಬ ನಿರೀಕ್ಷೆಯಿದೆ, ಆದರೆ ಸಾಮಾನ್ಯವಾಗಿ ಆಕೆಯು ಸಾಕಷ್ಟು ಶಿಕಣವನ್ನು 


ಪಡೆದಿರುವುದಿಲ್ಲ ಹಾಗೂ ಈ ಸಂಕೀರ್ಣ ಸವಾಲನ್ನು ವಬಿಭಾಯಿಸಲು ಬೇಕಾದ 
ಕೌಶಲ್ಯಗಳನ್ನು ಹೊಂದಿಲ್ಲದೆ ಇರಬಹುದು. ಆದಾಗ್ಯೂ, ಗುಣಮಟ್ಟಿ ಮತ್ತು ಪರಿಣಾಮದಲ್ಲಿ 
ರಾಜ್ಯವಾರು ಬಿನ್ನತೆಗಳಿದ್ದು, ದಕ್ಷಿಣದ ರಾಜ್ಯಗಳು ಉತ್ತಮವಾಗಿ ಕಾರ್ಯನಿರ್ಮಹಿಸಿವೆ. 


ಬಹುಮಟ್ಟಿಗೆ ಹೆಚ್ಚಿನ ಸಾಕ್ಷರತೆ ದರ ಹಾಗೂ ಉತ್ತಮ ಆಡಳಿತ ವಾತಾವರಣದ ಕಾರಣ ಇದು 
ಸಾಧ್ಯವಾಗಿದೆ. (೧) ಆರು ಬೇರೆ ಬೇರೆ ವಲಯಗಳ ಸೇವೆಗಳನ್ನು ಸಮುದಾಯ ಆಧಾರಿತ ಏಕ್ಕಕ 
ಸೇವಾ ಪೂರೈಕದಾರರಾದ ಅಂಗನವಾಡಿ ಕಾರ್ಯಕರ್ತೆಯ ಮೂಲಕ ಪ್ರಸವಪೂರ್ಪದಿಂದ 
ಆರು ವರ್ಷಗಳ ವರೆಗಿನ ಎಲ್ಲಾ ಮಕಳಿಗೆ ಒದಗಿಸಬೇಕಾದರೆ, 1€DS ಸೇವಾ ತಲುಪಿಸುವಿಕೆ 
ನಿಜಕ್ಕೂ ಕಷ್ಟಕರವಾದ ಆದೇಶವೇ ಸರಿ! ಇದರಲ್ಲಿ ಸಾಮಾನ್ಯವಾಗಿ ಗಮನಿಸಿದ 
ಫಲಿತಾಂಶವೆಂದರೆ, ಆರು ಸೇವೆಗಳ ಪೈಕಿ, ಸರಿಯಾಗಿ ಮಾಡಿದರೆ, ಶಾಲಾಪೂರ್ವದ ಶಿಕ್ಷಣವು 
ಅತ್ಯಂತ ಹೆಚ್ಚಿನ "ಸಮಯ ಮತ್ತು ಪ್ರಯತ್ನ'ವನ್ನು ಬೇಡುವ ಕಾರ್ಯವಾಗಿದೆ ಮತ್ತು 
ಆದ್ದರಿಂದ, ಹೆಚ್ಚಿನ ಪ್ರಕರಣಗಳಲ್ಲಿ ಅಗತ್ಯ ಗಮನವನ್ನು ಸಹ ನೀಡಲಾಗುತ್ತಿಲ್ಲ. 


ICDS IV ಮೂಲಕ ಬಾಹ್ಯ ನೆರವನ್ನು ಒದಗಿಸುವ ಮುಂದಿನ ಆವರ್ತವು ಸಿದ್ಧತೆಯ 
ಹಂತದಲ್ಲಿದೆ. ಈ ಯೋಜನೆಯು ಇಂತಹ ಸಮಸ್ಯೆಗಳಿಗೆ ಗಮನ ಹರಿಸಲಿದೆ ಹಾಗೂ 
ಒಟ್ಟಾರೆಯಾಗಿ ಈ  ಕಾರ್ಯಕ್ರಮಕ್ಕ ಕೆಲವೊಂದು ಒಳ್ಳೆಯ ಕಾರ್ಯರೀತಿಗಳನ್ನು 
ತೋರಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. 1€DS V, ಕಾರ್ಯಕ್ರಮದ ವೀತಿ ಮಟ್ಟದ 


ಅಂಶಗಳಿಗೆ ಗಮನ ಹರಿಸುವುದಕ್ಕಾಗಿ ಸಣ್ಣ ಪ್ರಮಾಣದಲ್ಲಿ ರಾಷ್ಟೀಯ ಘಟಕ ಹಾಗೂ 
ಅಪೌಷ್ಠಿಕತೆಯ ವಿಚಾರದಲ್ಲಿ ಅತ್ಯಂತ ಹೆಚ್ಚಿನ ಹೊರೆ ಹೊಂದಿರುವ ಎಂಟು ರಾಜ್ಯಗಳಿಗೆ 
ಗಮನ ಬೀಡುವ ದೊಡ್ಡ ಪ್ರಮಾಣದ ರಾಜ್ಯ ಘಟಿಕ - ಹೀಗೆ ಎರಡು ಬಿನ್ನ ವಿಧಾನಗಳನ್ನು 
ಅಳವಡಿಸಲಿದೆ. ಈ ರಾಜ್ಯಗಳೊಳಗೆ, ಅಪೌಷ್ಠಿಕತೆ ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ 
ಪಾಲ್ಗೊಳ್ಳುವಿಕೆಯ ವಿಚಾರದಲ್ಲಿ ಅತ್ಯಂತ ಕಳಪೆ ಸಾಧನೆ ಮಾಡಿರುವ ಜಿಲ್ಲೆಗಳನ್ನು 
ಒಳಗೊಳ್ಳಲಾಗುವುದು. ಈ ಯೋಜನೆಯು, ವಯಸ್ಸಿನ ಪ್ರಕಾರ ನೀಡುವ ಆದ್ಯತೆಯನ್ನು 
ಆಧರಿಸಿ ಎರಡು ವಿಶಿಷ್ಟ ಘಟಕಗಳನ್ನು ಹೊಂದಿರಲಿದೆ. ಅವೆಂದರೆ, ಮೂರು ವರ್ಷಗಳ 
ಕೆಳಗಿನ ಮಕ್ಕಳಿಗಾಗಿ "ಪೌಷ್ಠಿಕಾಂಶದ ಘಟಿಕ್‌. ಈ ಅವಧಿಯು ಬೆಳವಣಿಗೆಯು ತಡವರಿಸುವ 
ವಿಚಾರದಲ್ಲಿ ಅತ್ಯಂತ ಅಪಾಯದ ಅವಧಿಯಾಗಿದೆ. ಎರಡನೆಯದಾಗಿ 3-6 ವರ್ಷಗಳೊಳಗಿನ 
ಮಕ್ಕಳಿಗೆ ್ದCCE ಮತ್ತು ಶಾಲಾ ಪೂರ್ವಸಿದ್ಧತೆ ಕಾರ್ಯಯೋಜನೆಗಳು. ಈ ಯೋಜನೆಯಲ್ಲಿ, 
ಸ್ಪಷ್ಟ ಬದಲಾವಣೆ ತರಬೇಕಂದರೆ, ಕಾರ್ಯಕ್ರಮದ ವಿನ್ಯಾಸವನ್ನು ಹೆಚ್ಚು 
ಹೊಂದಿಕೊಳ್ಳವಂತೆ ರೂಪಿಸಿ ವಿಕೇಂದ್ರೀಕೃತಗೊಳಿಸುವುದು. ಜತೆಗೆ ನಾವಿನ್ಯತೆಯನ್ನು 


ಉತ್ತೇಜಿಸಿ ಪೌಷ್ಠಿಕತೆ ಮತ್ತು £ECಲE - ಈ ಎರಡು ಸೇವೆಗಳನ್ನು ಸೇವಾ ತಲುಪಿಸುವವಿಕೆಗೆ 


ಸಂಬಂಧಿಸಿದಂತೆ ವಿಶಿಷ್ಟ  ಕಾರ್ಯಗಳನ್ನಾಗಿ, ಹಾಗೂ ಸಾಧ್ಯವಿದ್ದಲ್ಲಿ, ಪ್ರತ್ಯೇಕ 
ಸುಗಮದಾರರು/ಕನಾರ್ಯಕರ್ತೆಯರನ್ನು ಒದಗಿಸುವ ಮೂಲಕ ರೂಪಿಸುವುದು. 
MWCD ಜೊತೆಗಿನ ಕತರ ಯೋಜನೆಗಳು: 


ಈ ಹಿಂದೆ, ICDS ಗೆ ಹೆಚ್ಚುವರಿಯಾಗಿ, ಇತರ ಎರಡು ಯೋಜನೆಗಳು ್ವECCE ಸೌಲಭ್ಯವನ್ನು 
ಒದಗಿಸುತ್ತಿದ್ದವು. ಅವುಗಳೆಂದರೆ, ಆರಂಭಿಕ ಬಾಲ್ಯ ಶಿಕ್ಷಣ ಯೋಜನೆ ಮತ್ತು 
ದುಡಿಯುತ್ತಿರುವ ಹಾಗೂ ಅನಾರೋಗ್ಯಪೀಡಿತ ತಾಯಂದಿರ ಮಕ್ಕಳಿಗಾಗಿ ಇರುವ 
ಬಾಲವಾಡಿಗಳನ್ನು ನಡೆಸುವುದಕ್ಕಾಗಿ ಸ್ವಯಂಸೇವಾ ಸಂಸ್ಥೆಗಳಿಗೆ ನೆರವು ಬೀಡುವ 
ಯೋಜನೆ. ಆರಂಭಿಕ ಬಾಲ್ಯ ಶಿಕ್ಷಣ ಯೋಜನೆಯನ್ನು (££) ಶಿಕ್ಷಣ ಇಲಾಖೆಯು 1982ರಲ್ಲಿ 
ಪ್ರಾರಂಭಿಸಿತು ಹಾಗೂ 1987-88ರಲ್ಲಿ ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
MWCD)ಗೆ ವರ್ಗಾಯಿಸಲಾಯಿತು. ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಹಿಡಿದಿಡುವಿಕೆಯನ್ನು 
ಸುಧಾರಿಸುವುದಕ್ಕಾಗಿ ಒಂದು ವಿಶಿಷ್ಟ ಕಾರ್ಯತಂತ್ರವಾಗಿ ಇದನ್ನು ರೂಪಿಸಲಾಯಿತು. ಈ 
ಉದ್ದೇಶಕ್ಕಾಗಿ, 1€DS ಅಡಿಯಲ್ಲಿ ಬರದ ಪ್ರದೇಶಗಳಲ್ಲಿರುವ, ಶೈಕ್ಷಣಿಕವಾಗಿ ಹಿಂದುಳಿದಿರುವ 
ಒಂಬತ್ತು ರಾಜ್ಯಗಳಲ್ಲಿ ಶಾಲಾಪೂರ್ವ ಶಿಕಣ ಕೇಂದ್ರಗಳನ್ನು ನಡೆಸುವುದಕ್ಕಾಗಿ 
ಸ್ವಯಂಸೇವಾ ಸಂಸ್ಥೆಗಳಿಗೆ ಅನುದಾನವನ್ನು ಒದಗಿಸಲಾಯಿತು. ICDs ನ 
ಸಾರ್ವತ್ರೀಕರಣದ ಕಾರಣ ಈ ಯೋಜನೆಯನ್ನು 2001ರಲ್ಲಿ ನಿಲ್ಲಿಸಲಾಯಿತು. 
ದುಡಿಯುತ್ತಿರುವ ತಾಯಂದಿರ ಮಕ್ಕಳಿಗಾಗಿ "ರಾಜೀವ್‌ ಗಾಂದಿ ರಾಷ್ಟೀಯ ಬಾಲವಾಡಿ 
ಯೋಜನ” ಎಂದು ಹೊಸ ಬಾಲವಾಡಿ ಯೋಜನೆಯನ್ನು ಇತ್ತೀಚೆಗೆ ಜಾರಿಗೆ ತರಲಾಗಿದೆ. 
ರಾಷ್ಟೀಯ ಬಾಲವಾಡಿ ವಿಧಿ ಮತ್ತು ಅನಾರೋಗ್ಯಪೀಡಿತ ತಾಯಂದಿರ ಮಕ್ಕಳಿಗಾಗಿ 
ಬಾಲವಾಡಿಗಳನ್ನು ನಡೆಸುವುದಕ್ಕಾಗಿ ಸ್ವಯಂಸೇವಾ ಸಂಸ್ಥೆಗಳಿಗೆ ನೆರವಿನ ಯೋಜನೆ - 
ಇವೆರಡು ಯೋಜನೆಗಳನ್ನು ವಿಲೀನಗೊಳಿಸಿ ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. 
ಈ ಯೋಜನೆಯ ಅಡಿಯಲ್ಲಿ ಒದಗಿಸಲಾದ ಸೇವೆಗಳು ಮಕ್ಕಳಿಗೆ ಮಲಗುವ ಸೌಲಭ್ಯಗಳು, 
ಆರೋಗ್ಯ ಸೇವೆ, ಪೂರಕ ಪೌಷ್ಠಿಕಾಂಶ, ಲಸಿಕೀಕರಣ, ಶಾಲಾಪೂರ್ವದ ಶಿಕ್ಷಣ 
ಇತ್ಯಾದಿಗಳನ್ನು ಒಳಗೊಂಡಿದೆ. ಪ್ರತಿ ಬಾಲವಾಡಿ ಘಟಿಕವು ಈ ಸೇವೆಗಳನ್ನು ಬೆಳಿಗ್ಗೆ 9ರಿಂದ 
ಸಂಜೆ 5ರ ತನಕ ಎಂಟು ಗಂಟೆಗಳ ಕಾಲ 25 ಮಕ್ಕಳಿಗೆ ಒದಗಿಸುತ್ತದೆ. ಸದ್ಯಕ್ಕೆ, ವಿಶೇಷವಾಗಿ 
ಇನ್ನೂ ಒಳಗೊಳ್ಳದ ಜಿಲ್ಲೆಗಳು! ಬುಡಕಟ್ಟಿ ಪ್ರದೇಶಗಳಿಗಾಗಿ ದೇಶದಾದ್ಯಂತ 22038 
ಬಾಲವಾಡಿಗಳಿಗೆ ಮಂಜೂರಾತಿ ನೀಡಲಾಗಿದೆ. ಆದರೆ ಇಲ್ಲಿರುವ ಸವಾಲು ಏನೆಂದರೆ, ಈ 
ಬಾಲವಾಡಿಗಳು ಬರೇ ಲಾಲನೆ ಪಾಲನೆಯನ್ನು ಮಾಡದೆ ಮಕ್ಕಳ ಮಾನಸಿಕ - ಸಾಮಾಜಿಕ 
ಬೆಳವಣಿಗೆಯನ್ನು ಸಹ ನೋಡಿಕೊಳ್ಳವುದಾಗಿದೆ. 


ಪಾಥಮಿಕ ಶಿಕಣ ಕಾರ್ಯಕಮಗಳ ಅಡಿಯಲ್ಲಿ ECCE: 


ಪ್ರಾಥಮಿಕ ಶಾಲಾಶಿಕ್ಷಣದಲ್ಲಿ ಮಕ್ಕಳ ಹಿಡಿದಿಡುವಿಕೆಯನ್ನು ಉತ್ತೇಜಿಸುವ ಪ್ರಮುಖ 
ಅಂಶವಾಗಿ ECE ಯ ಪ್ರಾಮುಖ್ಯತೆಯನ್ನು ಪರಿಗಣಿಸಿ, 1990ರ ಆರಂಭದಲ್ಲಿ ಶಿಕ್ಷಣ 
ಇಲಾಖೆಯು ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮ (District Primary Education Program 
(DPEP) ವನ್ನು ಬಾಹ್ಯ ನಿಧಿ ಸರಣಿಯ ಪ್ರಾಜಿಕ್ಕಳ ಯೋಜನೆಯಲ್ಲಿ ಈ ಘಟಕವನ್ನು 
ಸೇರಿಸಿತು. Dರ್ವEP ಅಡಿಯಲ್ಲಿನ ವಿಧಾನವು 1೮05s ಯೊಂದಿಗೆ ಒಮ್ಮುಖವಾದದ್ಮಾಗಿತ್ತು. 
ಇದನ್ನು ಈ ಕೆಳಗಿನವುಗಳ ಮೂಲಕ ಕಲ್ಪಿಸಲಾಯಿತು: (/॥ ಆದಷ್ಟು ಮಟ್ಟೆಗೆ ICDS 
ಕೇಂದ್ರಗಳನ್ನು ಪ್ರಾಥಮಿಕ ಶಾಲೆಗಳಲ್ಲಿ ಪ್ರತಿಷ್ಕ್ಮಾಪಿಸುವುದು; (ರ) ಹುಡುಗಿಯರ 
ಪಾಲೊಳ್ಳುವಿಕೆಗೆ ಅನುವು ಮಾಡಿ ಕೊಡುವುದಕ್ಕಾಗಿ ಸಮಯವನ್ನು ಪ್ರಾಥಮಿಕ 
ಶಾಲೆಗಳೊಂದಿಗೆ ಏಕಕಾಲಿಕವಾಗಿಸುವುದು; (೧ ನECಲCE ಯಲ್ಲಿ ICDs ಸೇವೆ 
ಒದಗಿಸುವವರನ್ನು ತರಬೇತುಗೂಳಿಸುವುದು; ಮತ್ತು (1) ಮಕ್ಕಳಿಗೆ ಆಟಿದ ಸಾಮಗ್ಗಿಗಳನ್ನು 


ಒದಗಿಸುವುದು. 1€ಂ$ ಸೇವೆ ಒದಗಿಸುವವರಿಗೆ ಅವರ ದೀರ್ಷಕಾಲೀನ ಕೆಲಸದ ಸಮಯಕ್ಕಾಗಿ 
DPEP wಜೆಟಿನಿಂದ ಸಂಬಾವನೆ ಒದಗಿಸಲಾಯಿತು. ICDS ಬೌತಿಕವಾಗಿ ಕಾರ್ಯಾಚರಿಸದ 
ಸ್ಥಳಗಳಲ್ಲಿ, ಅದೇ ಮಾದರಿಯಲ್ಲಿ ಹೊಸ ಕೇಂದ್ರಗಳನ್ನು ತೆರೆಯಲಾಯಿತು. ಶಾಲಾ 
ಸಿದ್ದತೆಯನ್ನು ಪ್ರಾಥಮಿಕ ಪಠ್ಯಕ್ರಮದ ಆರಂಭಿಕ ಘಟಕವಾಗಿ ಪರಿಚಯಿಸುವ ಮೂಲಕ 
ಮತ್ತು ಒಂದನೇ ಹಾಗೂ ಎರಡನೇ ತರಗತಿಗಳಲ್ಲಿ ನಲಿ-ಕಲಿ ವಿಧಿ ವಿಧಾನಗಳನ್ನು 


ಮುಂದುವರಿಸುವ ಮೂಲಕ DರEP ಅಡಿಯಲ್ಲಿ ಶಾಲಾಪೂರ್ವ ಮತ್ತು ಪ್ರಾಥಮಿಕ ಶಾಲೆಯ 
ಕಾರ್ಯಕ್ರಮಗಳ ನಡುವೆ ಸಂಬಂಧ ಕಲ್ಪಿಸುವ ಮೂಲಕ ಯತ್ಲ್ನಿಸಲಾಯಿತು. ECCE 
ಯಿಂದಾಗುವ ಪ್ರಯೋಜನಗಳನ್ನು ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಮಕ್ಕಳ ಸ್ವತಃ ಅವರ 
ಪೂರ್ವಸಿದ್ಧತೆ ಮಾತ್ರವಲ್ಲದೆ ಶಾಲೆಗೆ ಹೋಗುವುದಕ್ಕಾಗಿ ಹೆಣ್ಣು ಮಕ್ಕಳನ್ನು 
ಒಡಹುಟ್ಟಿದವರ ಆರೈಕೆಯ ಹೊರೆಯಿಂದ ಬಿಡುಗಡೆ ಮಾಡುವ ಸೇವೆಯನ್ನಾಗಿ 
ನೋಡಲಾಯಿತು. ಇದು ಹೀಗೆ, ICDS ಕೇಂದ್ರಗಳು ಇರುವಲ್ಲಿ, 1005 ಮೂಲಕ ್ವECCE ಗಾಗಿ 
ಚಾಲಿಯಲ್ಲಿರುವ  ಮುನ್ನೇರ್ಪಾಡುಗಳನ್ನು ಗಟ್ಟಿಗೊಳಿಸಲು ಮತ್ತು ಪ್ರಾಥಮಿಕ 
ಶಾಲೆಗಳೊಂದಿಗಿನ ಅವುಗಳ ಸಂಬಂಧವನ್ನು ಗಟ್ಟೆಗೊಳಿಸಲು ದಾರಿ ಮಾಡಿ ಕೊಟ್ಟಿತು. 
DPEP ಯ ಮೌಲ್ಯಮಾಪನ ಮಾಡಿದಾಗ, ECCE ಕೇಂದ್ರಗಳ ಜೊತೆಗೆ D್ಛರEP ಹೊಂದಿರುವ 
ರಾಜ್ಯಗಳಲ್ಲಿ ಹುಡುಗಿಯರ ದಾಖಲಾತಿ ಮತ್ತು ಶಾಲಾ ಹಾಜರಾತಿಯು, ಈ ಸೌಲಭ್ಯ ಇಲ್ಲದ 
ರಾಜ್ಯಗಳಿಗಿಂತ ಹೆಚ್ಚಿಗೆ ಇರುವುದು ಕಂಡುಬಂತು (Rೂಂ(ರಾವ್‌) & Shama(ಪರ್ಮ), 2002). ಈ 
ಮೌಲ್ಯಮಾಪನದ ಪ್ರಕಾರ, ECE ಗಾಗಿ ಇರುವ DರPEP ಶಾಲಾ ಆಧಾರಿತ ಮಾದರಿಯು 
ಮಕ್ಕಳಿಗೆ ಉತ್ತೇಜಕ ಶೈಕ್ಷಣಿಕ ವಾತಾವರಣವನ್ನು ಒದಗಿಸುವ ಮತ್ತು ಮಕ್ಕಳನ್ನು 
ಶಾಲೆಯಲ್ಲಿ ಉಳಿಸಿಕೊಳ್ಳಲು ಉತ್ತೇಜನ ನೀಡುವ ಶಾಲೆಯೊಂದಿಗಿನ "“ಬಾಂಧವ್ಯ' ವನ್ನು 
ರೂಪಿಸುವಲ್ಲಿ ಹೆಚ್ಚ, ಪರಿಣಾಮಕಾರಿ ಎನಿಸಿತು. ದುರದೃಷ್ಟವಶಾತ್‌ DEP 
ಯೋಜನೆಯೊಂದನ್ನು ಹೊರತುಪಡಿಸಿ ಉಳಿದೆಲ್ಲವೂ ಇನ್ನೂ ಅನುಷ್ಠಾನದ 
ಹಂತದಲ್ಲಿರುವುದರಿಂದ, ಈ ಪರಿಣಾಮಕಾರಿ ಒಮ್ಮುಖ ಮಾದರಿಯ ಸುಸ್ಮಿರತೆಯ ಕುರಿತು 
ಗಂಭೀರ ಸಂದೇಹಗಳಿವೆ. 


ಪ್ರಾಥಮಿಕ ಶಿಕಣವನ್ನು ಸಾರ್ವತ್ರೀಕರಣಗೊಳಿಸುವುದಕ್ಕಾಗಿ ಭಾರತ ಸರ್ಕಾರದ (G೦) 
ಮುಂಚೂಣಿಕಾರ್ಯಕುಮ ಎನಿಸಿರುವ ಹಾಗೂ Dರ್ವ್ಕP ಯ ನಂತರದ ಕಾರ್ಯಕ್ರಮ ಎನಿಸಿದ 
ಸರ್ವ ಶಿಕ್ಷಾ ಅಭಿಯಾನ (884) ವು ದುರದೃಷ್ಟವಶಾತ್‌ DರEP ಯ ECCE ಘಟಕವನ್ನು 
ಸಂಪೂರ್ಣವಾಗಿ ಸೇರಿಸಿಕೊಳ್ಳಲಿಲ್ಲ. ಬದಲಾಗಿ ಇದು ಪ್ರತಿ ಜಿಲ್ಲೆಗೆ ECE ಗೆ ಸೀಮಿತ 
“ನಾವಿನ್ಯತೆಗಳ ಅನುದಾನ'ವನ್ನು ಒದಗಿಸಿತು. ಇದು ಸೇವೆಯ ಪ್ರಮಾಣವನ್ನು ಹಿಗ್ಗಿಸಲು 
ಅನುವು ಮಾಡಿಕೊಡಲಿಲ್ಲ. ಕಾರ್ಯಕ್ರಮದಿಂದ ಇದರ ಹೊರಗಿಡುವಿಕೆಯ ಹಿಂದಿನ ಕಾರಣ 
ಸ್ಪಷ್ಟವಾಗಿ ತಿಳಿಯದೆ ಇದ್ದರೂ, ರDರ್ವEP ಅಡಿಯಲ್ಲಿ ಉಂಟಾಗಿರುವ ಸಕಾರಾತ್ಮಕ 
ಪರಿಣಾಮವನ್ನು ನೋಡಿದಾಗ ಇದೊಂದು ದುರದೃಷ್ಟಕಾರಿ ಹೊರಗಿಡುವಿಕೆಯಾಗಿ 
ತೋರುತ್ತದೆ. ಪ್ರಾಥಮಿಕ ಶಿಕಣವನ್ನು ಮೂಲಭೂತ ಹಕ್ಕಾಗಿ ಮಾಡುವುದಕ್ಕಾಗಿ ರಾಷ್ಟ್ರೀಯ 
ಸಂಸತ್ತು ಇತ್ತೀಚೆಗೆ ಜಾರಿಗೊಳಿಸಿದ ಶಾಸನವು 6 ವರ್ಷಗಳಿಗಿಂತ ಕಳಗಿನ ಮಕ್ಕಳನ್ನು ಹೊರಗೆ 
ಇಟ್ಟೆರುವುದು ಒಂದು ಸಂಭಾವ್ಯ ಕಾರಣವಾಗಿರಬಹುದು ಮತ್ತು ಆದ್ದರಿಂದ ಇದು ಕೇವಲ 6- 
14 ವಯಸ್ಸಿನ ಮಕ್‌ಳಿಗೆ ಮಾತ್ರ ನ್ಯಾಯಧೀನವಾದ ರಾಷ್ಟೀಯ ಬದ್ಮತೆ ಎನಿಸುತ್ತದೆ. 
ಆದಾಗ್ಯೂ, ಭಾರತ ಸರ್ಕಾರವು ಇತೀಚೆಗೆ ಮುಖ್ಯವಾಗಿ ಹಿಂದುಳಿದ ಆಡಳಿತಾತ್ಮಕ 


ಕ್ಲೇತ್ರಗಳಿಗಾಗಿ $88A ಯೋಜನೆಯ ಅಡಿಯಲ್ಲಿ ಪ್ರಾಥಮಿಕ ಮಟ್ಟದಲ್ಲಿ ಹೆಣ್ಣು ಮಕ್ಕಳ 
ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮ (National Programme for Education of Girls at 
Elementary Level (NPEGEL)) ವನ್ನು ಜಾರಿಗೆ ತಂದಿತು. ಪ್ರಾಥಮಿಕ ಶಿಕ್ಷಣದಲ್ಲಿ ಹೆಣ್ಣು 
ಮಕ್ಕಳ ಪಾಲ್ಗೊಳ್ಳುವಿಕೆಗೆ ಅನುವು ಮಾಡಿ ಕೊಡುವುದಕ್ಕಾಗಿ ಕ್ಷಸ್ಟರ್‌ ಮಟ್ಟಿದಲ್ಲಿ ಮಕ್ಕಳ 
ಆರೈಕೆ ಕೇಂದ್ರಗಳನ್ನು ತೆರೆಯುವುದಕಾಗಿ ಈ ಕಾರ್ಯಕ್ರಮದ ಅಡಿಯಲ್ಲಿ 
ಮುನ್ನೇರ್ಪಾಡನ್ನು ಮಾಡಲಾಗಿದೆ. 


ಮಹಿಳಾ ಸಮಾ ಯೋಜನೆ ಎನ್ನುವುದು ಗ್ರಾಮೀಣ ಪ್ರದೇಶದ ಮಹಿಳೆಯರ ಶಿಕ್ಷಣ 
ಮತ್ತು ಸಬಲೀಕರಣಕ್ಕಾಗಿ ಇರುವ ಕಾರ್ಯಕ್ರಮವಾಗಿದೆ. ಇದು ಮುಖ್ಯವಾಗಿ 
ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಂಚಿಗೆ ದೂಡಲ್ಬಟ್ಟಿ ಮಹಿಳೆಯರನ್ನು 
ಗುರಿಯಾಗಿಸಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ, ಅಗತ್ಯಕ್ಕೆ ಅನುಗುಣವಾಗಿ ಹಳ್ಳಿಗಳಲ್ಲಿ 
ECCE ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮಾನವ ಅಭಿವೃದ್ಧಿ ಮತ್ತು ಕೌಟುಂಬಿಕ 
ಅಧ್ಯಯನಗಳ ಇಲಾಖೆ, ಎಂ.ಎಸ್‌ ವಿಶ್ವವಿದ್ಯಾಲಯ, ವಡೋದರಾ - ಇಲ್ಲಿ 
ಅಭಿವೃದ್ಧಿಪಡಿಸಲಾದ ಬಿರ್ದಿಷ್ಠ ವಿಷಯ ಘಟಿಕಗಳ (ಉಂ) ಮೂಲಕ ಸಂಪನ್ನೂಲ 
ವ್ಯಕ್ತಿಗಳು ಮಕ್ಕಳ ಆರೈಕೆ ಕಾರ್ಯಕರ್ತರಿಗೆ ತರಬೇತಿಯನ್ನು ನೀಡುತ್ತಿದ್ದಾರೆ (ಭಾರತ 
ಸರ್ಕಾರ, 2003). 


ಈಗ ನಿಂತು ಹೋಗಿರುವ ಜನಶಾಲಾ (ಭಾರತ ಸರ್ಕಾರ - ವಿಶ್ವಸಂಸ್ಥೆ ಕಾರ್ಯಕ್ರಮವು, 
ಸಾರ್ವತಿಕ ಪ್ರಾಥಮಿಕ ಶಿಕ್ಷಣವನ್ನು ಸಾಧಿಸುವುದಕ್ಕಾಗಿ ಚಾಲ್ಲಿಯಲ್ಲಿರುವ ಪ್ರಯತ್ನಗಳಿಗೆ 
ಕಾರ್ಯಕ್ರಮದ ನೆರವು ಒದಗಿಸುವುದಕ್ಕಾಗಿ ಭಾರತ ಸರ್ಕಾರ ಮತ್ತು ವಿಶ್ವಸಂಸ್ಥೆಯ ಐದು 
Aoಸ್ಥಗಳ (UNDP, UNICEF, UNESCO, ILO ಮತ್ತು UNFPA) ಸಹಯೋಗದಿಂದ ನಡೆದ 
ಕಾರ್ಯಕ್ರಮವಾಗಿತ್ತು. ಮಕ್ಕಳ ಕಲಿಕೆ ಮತ್ತು ಅಭಿವೃದ್ಧಿಯನ್ನು ಸುಧಾರಿಸುವುದಕ್ಕಾಗಿ 
ಶಾಲಾಪೂರ್ವದ ಶಿಕಣವು ಅಗತ್ಯ ಘಟಕವಾಗಿದೆ ಎಂದು ಈ ಕಾರ್ಯಕ್ರಮವು 
ಸಾಬೀತುಪಡಿಸಿತು ಹಾಗೂ DರEP ಅಡಿಯಲ್ಲಿ ಇರುವ ಒಮ್ಮುಖ ಮಾದರಿಯಂತೆಯೆೇ ECCE 
ಕೇಂದ್ರಗಳನ್ನು ತೆರೆಯಲಾಯಿತು. £ECCE ಕೇಂದ್ರಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು 
ಮಹಿಳಾ ಪಂಗಡಗಳನ್ನು ಸಂಘಟಿಸಲಾಯಿತು. ಈ ಕೇಂದ್ರಗಳನ್ನು ಮಹಾರಾಷ್ಟ, 
ರಾಜಸ್ಥಾನ, ಆಂಧ್ರ ಪ್ರದೇಶ ಮತ್ತು ಒಡಿಶಾದಲ್ಲಿ ಸ್ಥಾಪಿಸಲಾಯಿತು. ಇಂತಹ ಕೇಂದ್ರಗಳನ್ನು 
ದೊಡ್ಡ ಸಂಖ್ಯೆಯಲ್ಲಿ, ಮೂಲಭೂತವಾಗಿ ಬುಡಕಟ್ಟು ಪ್ರದೇಶಗಳಲ್ಲಿ ಸಮುದಾಯದ 
ಬೇಡಿಕೆಯ ಮೇರೆಗೆ ಸ್ಥಾಪಿಸಲಾಯಿತು. ಇದರ ಪರಿಣಾಮವಾಗಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳ 
ಹಾಜರಾತಿಯಲ್ಲಿ ಹೆಚ್ಚಳ ಉಂಟಾಯಿತು (ಭಾರತ ಸರ್ಕಾರ, 200). ಆದರೆ, ಈ 
ಕಾರ್ಯಕ್ರಮವನ್ನು ನಿಲ್ಲಿಸಿರುವ ಕಾರಣ ಈ ಕೇಂದ್ರಗಳ ಸ್ಥಿರತೆಯ ಕುರಿತು ಅನಿಶ್ಚಿತತೆ ಇದೆ. 


ಈ ಎಲ್ಲಾ ನವೀನ ಉಪಕ್ರಮಗಳು ಮುಖ್ಯವಾಗಿ ಪ್ರಾಥಮಿಕ ಶಾಲೆಯೊಂದಿಗೆ 
ಸಹಯೋಗವನ್ನು ಬಲಪಡಿಸುವ ಮೂಲಕ ECE ಯಲ್ಲಿ ಕೆಲವೊಂದು ಉತಮ 
ಕಾರ್ಯರೀತಿಗಳನ್ನು ತೋರಿಸಿವೆ. ಈ ಮಾದರಿಯು, ಶಾಲೆಗಳಲ್ಲಿ ಹಿರಿಯ ಹೆಣ್ಣು ಮಕ್ಕಳ 
ಪಾಲ್ಗೊಳ್ಳುವಿಕೆ ಮತ್ತು ಉತ್ತಮ ನ£CCE ವಾತಾವರಣದ ಸೃಷ್ಟಿಯ ವಿಚಾರದಲ್ಲಿ ಹೆಚ್ಚು 
ಅನುಕೂಲಕರವಾಗಿ ಕಂಡರೂ, ಈ ಕೇಂದ್ರವು ಜನವಸತಿಯ ಸ್ಥಳದಿಂದ ದೂರವಿರುವುದು 
ಇದರ ಅನನಮುಕೂಲತೆ ಎನಿಸಿದೆ. ಹೀಗಾಗಿ ಆರೋಗ್ಯ ಮತ್ತು ಪೌಷ್ಠಿಕಾಂಶದ ಕುರಿತು ಅರಿವು 
ಮೂಡಿಸುವ ವಿಚಾರದಲ್ಲಿ ತಾಯಂದಿರು ಮತ್ತು 3 ವರ್ಷ ವಯಸ್ಸಿನ ಕೆಳಗಿನ 
ಮಕ್ಕಳೊಂದಿಗಿನ ಕೆಲಸವನ್ನು ವಿಸ್ತರಿಸಲು ತಡೆ ಉಂಟಾಗಿದೆ. ಶಾಲೆ ಆಧಾರಿತ ಮಾದರಿಯ 
ವರ್ಧನೆಯು ಸಹ ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ. ಅನೇಕ ಅಂಶಗಳು ಇದಕ್ಕೆ 
ತಡೆಯೊಡ್ಡಿದರೂ, ಮಾನವ ಮತ್ತು ಹಣಕಾಸು ಸಂಪನ್ನೂಲಗಳ ತೀವ್ರ ಕೊರತೆಯ ಕಾರಣ 
ರಾಜ್ಯಗಳಿಗೆ ಹೆಚ್ಚುವರಿ ಹೊರೆಯನ್ನು ಹೊರಲು ಸಾಧ್ಯವಾಗದೆ ಇದ್ದುದು ಇದರಲ್ಲಿನ 
ಪ್ರಮುಖ ಕಾರಣವಾಗಿದೆ. 


ಸ್ವ್ಥಯಂಸೇವಾ/ NG೦ ಉಪಕ್ರಮಗಳು 


ಸ್ವಯಂಪ್ರೇರಿತ ಮತ್ತು ಸರ್ಕಾರೇತರ ಸಂಸ್ಥೆಗಳು ಒದಗಿಸುವ ECCE ಸೇವೆಗಳು 
ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಎಲ್ಲಾ ವಯಸ್ಸುಗಳ 


ಮಕ್‌ಳಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ಸಂಸ್ಥೆಗಳು ಪ್ರಾಥಮಿಕವಾಗಿ 
ಬುಡಕಟ್ಟು ಜನರು, ವಲಸಿಗ ಕಾರ್ಮಿಕರು ಮತ್ತು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಗ್ರಾಮೀಣ 
ಪ್ರದೇಶದ ಮಕ್ಕಳು ಹೀಗೆ ಕಷ್ಟಕರ ಪರಿಸ್ಥಿತಿಯಲ್ಲಿರುವ ವಿಶೇಷ ಸಮುದಾಯಗಳ ಜೊತೆ 
ಕಲಸ ಮಾಡುತ್ತವೆ. ಸ್ನಳೀಯ ಸಂಪನ್ಮೂಲಗಳನ್ನು ಬಳಸುವ ಮೂಲಕ ಅವು 
ಬಾಲವಾಡಿಗಳು ಮತ್ತು ECE ಕೇಂದ್ರಗಳನ್ನು ನಡೆಸುತ್ತವೆ. ಕಲವು ಸರ್ಕಾರೇತರ ಸಂಸ್ಥೆಗಳು 
ಸಂಚಾರಿ ಬಾಲವಾಡಿಗಳನ್ನು ನಡೆಸುತ್ತವೆ. ಕಟ್ಟಿಡ ನಿರ್ಮಾಣ ಕಾರ್ಮಿಕರು ಒಂದು 
ಸ್ಥಳದಿಂದ ಇನ್ನೊಂದು ಸ್ನಳಕ್ಕ್ಸ ಹೋಗುವಾಗ ಈ ಐಬಾಲವಾಡಿಗಳು ಸಹ 
ಸ್ಥಳಾಂತರಗೊಳ್ಳುತ್ತವೆ. ಈ ಕಾರ್ಯಕ್ರಮಗಳ ಪರಿಣಾಮಕಾರಿತ್ವವನ್ನು ಮ್ಯವಸ್ಥಿತವಾಗಿ 
ಮೌಲ್ಯಮಾಪನಕ್ಕೆ ಒಳಪಡಿಸದೆ ಇದ್ದರೂ, ಇವುಗಳಿಗೆ ಹಾಜರಾಗುವ ಮಕ್ಕಳು ಪ್ರಾಥಮಿಕ 
ಶಾಲೆಗಳಿಗೆ ಕಾಲಿಡುವ ಸಾಧ್ಯತೆ ಹೆಚ್ಚು ಹಾಗೂ ಪೋಷಕರು ಸಾಮಾನ್ಯವಾಗಿ ಸಕಾರಾತ್ಮಕ 
ಫಲಿತಾಂಶಗಳನ್ನು ವರದಿ ಮಾಡಿದ್ದಾರೆ (Swaminathan (ಸ್ಥಾಮಿನಾಥನ್‌), 1998). ಕೆಲವು 
ಸರ್ಕಾರೇತರ ಸಂಸ್ಥೆಗಳು ವಿನ್ಯಾಸಗೊಳಿಸಿದ ಕಾರ್ಯಕ್ರಮಗಳು (ರುಚಿಕಾ, ಸೇವಾ, ನೂತನ್‌ 
ಬಾಲ್‌ ಸಂಘ ಇತ್ಯಾದಿಗಳು ನಡೆಸುವ) ವಿವಿಧ ಸಮುದಾಯಗಳ ಮಕ್ಕಳ ಆರೈಕ್‌ಯ 
ಅಗತ್ಯತೆಗಳನ್ನು ಪೂರೈಸುವ ವಿಚಾರದಲ್ಲಿ ಯಶಸ್ವಿ ವಿಧಿ ವಿಧಾನಗಳನ್ನು ತೋರ್ಪದಡಿಸಿವೆ. 
ಕಳೆದ ಕೆಲವು ವರ್ಷಗಳಲ್ಲಿ, ಕಡಮೆ ವೆಚ್ಚದ ನಗರ ಮಾದರಿಯ ಮೂಲಕ ಸುಮಾರು 9೦,೦೦೦ 
ಮಕ್ಕಳನ್ನು ಒಳಗೊಂಡು 12 ರಾಜ್ಯಗಳಲ್ಲಿ ತನ್ನ ಉಪಸ್ಥಿತಿಯನ್ನು ಸಾಧಿಸುವ ಮೂಲಕ 
"ಪ್ರಥಮ್‌ ಸಂಸ್ಥೆಯು ಪ್ರಮುಖ ಸರ್ಕಾರೇತರ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಈ 
"ಬಾಲವಾಡಿ' ಗಳಲ್ಲದೆ ಶಾಲಾ ಪೂರ್ವಸಿದ್ಧತೆ ಕಾರ್ಯಕ್ರಮವನ್ನು "ಪ್ರಥಮ್‌ ಸಂಸ್ಥೆಯು 
ಮೂರು ರಾಜ್ಯಗಳಲ್ಲಿ ಪ್ರಾರಂಭಿಸಿದೆ. ಈ ಸರ್ಕಾರೇತರ ಸಂಸ್ಥೆಗಳಿಗೆ ಸರ್ಕಾರ, ರಾಷ್ಟ್ರೀಯ 
ಮತ್ತು ಅಂತರಾಷ್ಟೀಯ ದಾನಿ ಸಂಸ್ಥೆಗಳು ನಿಧಿಯನ್ನು ಒದಗಿಸುತ್ತವೆ. ಇಷ್ಟೇ ಅಲ್ಲದೆ, 
ಕೆಲವು ವಿಶ್ವವಿದ್ಯಾಲಯಗಳು ಮುಖ್ಯವಾಗಿ ತಮ್ಮ ಮಕ್ಕಳ ಅಭಿವೃದ್ದಿ ಇಲಾಖೆಯ 
ಅಡಿಯಲ್ಲಿ ಶಿಶುಪಾಲನಾ ಪ್ರಯೋಗಾಲಯ ಶಾಲೆ (Laboratory Nursery Schools) ಗಳನ್ನು 
ಹೊಂದಿವೆ. ಈ ಶಾಲಾಪೂರ್ಪ್ಹ ಶಾಲೆಗಳ ಪಠ್ಯಕ್ರಮವು ಸಾಮಾನ್ಯವಾಗಿ ಹೆಚ್ಚು ನವೀನ ಮತ್ತು 
ಬೆಳವಣಿಗೆಯ ದೃಷ್ಟಿಯಿಂದ ಸೂಕ್ತ ಎನಿಸುತ್ತದೆ. ಅನೇಕ ಧಾರ್ಮಿಕ ಪಂಗಡಗಳು ಸಹ 
ಕಲವೊಂದು ಶಾಲಾಪೂರ್ಬ್ಹ ಶಾಲೆಗಳನ್ನು ನಡೆಸುತ್ತವೆ. ಈ ಶಾಲಾಪೂರ್ಬ್ಜ್ಹ ಶಾಲೆಗಳು, 
ಖಾಸಗಿ ಶಾಲಾಪೂರ್ಪ ಶಾಲೆಗಳಿಗೆ ತಕ್ಕಮಟ್ಟಿಗೆ ಸ್ಪರ್ಧೆಯೊಡ್ಡುವ ಸಾಮರ್ಥ್ಯವನ್ನು 
ಹೊಂದಿವೆ. 


ಖಾಸಗಿ ಉಪಕ್ರಮಗಳು 


ಇಲ್ಲಿ ಖಾಸಗಿ ಉಪಕ್ರಮವೆಂದರೆ ್ವECಲE ಯಲ್ಲಿ ಶುಲ್ಕವನ್ನು ವಿಧಿಸುವ/ ಲಾಭ ಗಳಿಸುವ 
ಉಪಕ್ರಮವಾಗಿದೆ. ಎಲ್ಲಾ ಕಡೆ ಇರುವಂತೆಯೇ, ಭಾರತದಲ್ಲಿಯೂ ECE ಯಲ್ಲಿ ದ್ವಿವಿಧ 
ವಿಧಾನಗಳಿವೆ. ಸರ್ಕಾರಿ ಕಾರ್ಯಕ್ರಮದ 10058, ಅನನುಕೂಲತೆಗೆ ಒಳಗಾದ 
ಸಮುದಾಯಗಳಿಗೆ ಸೇವೆಯನ್ನು ನೀಡಿದರೆ, ಖಾಸಗಿ ಉಪಕ್ರಮಗಳು ಸಾಮಾಜಿಕವಾಗಿ ಮತ್ತು 


ಆರ್ಥಿಕವಾಗಿ ಮುಂದುವರಿದಿರುವ ಕುಟಿಂಬಗಳ ಮಕ್ಕಳನ್ನು ಗುರಿಯಾಗಿಸಿವೆ. ಇವು ಖಾಸಗಿ 
ಶಾಲೆಗಳಲ್ಲಿನ ಶಿಶುಪಾಲನ ಕೇಂದ್ರಗಳು (ries), ಶಿಶುವಿಹಾರ (kindergarten ಮತ್ತು 
ಪೂರ್ವ ಪ್ರಾಥಮಿಕ ತರಗತಿಗಳ ಮೂಲಕ ಶಾಲಾಪೂರ್ವ ಶಿಕ್ಷಣವನ್ನು ಒದಗಿಸುತ್ತವೆ. ನಿಖರ 
ಅಂಕಿಅಂಶಗಳು ಲಭ್ಯವಿಲ್ಲದೆ ಇದ್ದರೂ ಸುಮಾರು 10 ಮಿಲಿಯ ಮಕ್ಕಳು ಖಾಸಗಿ 


ಮಾಲೀಕತ್ವದ ಕಾರ್ಯಕ್ರಮಗಳಿಂದ ನECಲE ಯನ್ನು ಪಡೆಯುತ್ತವೆ ಎಂದು 
ಅಂದಾಜಿಸಲಾಗಿದೆ (Sharma(ಶರ್ಮ), 1998, UNESCO ಸಂಸ್ಥೆಯಲ್ಲಿ ಉಲ್ಲೇಖಿಸಿದಂತೆ, 2006). 


ಈ ಪ್ರಕಾರದ ಶಾಲಾಪೂರ್ಪ್ಣ ಶಾಲೆಗೆ ಲಭ್ಯತೆಗಿಂತಲೂ ಹೆಚ್ಚಿನ ಬೇಡಿಕೆ ಇದೆ ಹಾಗೂ 
ಪ್ರಮುಖ ಶಾಲೆಗಳಲ್ಲಿ ಯಾವ ರೀತಿಯ ಬೇಡಿಕೆ ಇದೆ ಎ೦ದರೆ ಒಂದು ಸ್ಥಾನಕ್ಕೆ ಸುಮಾರು 300 
ವಿದ್ಯಾರ್ಥಿಗಳು ಸ್ಪರ್ಧಿಸುತ್ತಾರೆ (Prochner (ಪ್ರಚ್ಚ್‌ರ್‌), 2002). ಈ ವಿದ್ಯಮಾನವು ಕುಲೀನ 
ವರ್ಗದವರಿಗೆ ಮಾತ್ರವೇ ಸೀಮಿತವಾಗಿಲ್ಲ. ಗ್ರಾಹಕ ವರ್ಗದ ಬೆಳವಣಿಗೆಯಿಂದಾಗಿ ಬೂರ್ಜಾ 
ಕ್ರಾಂತಿಗೆ ಇದು ಕಾರಣವಾಗಿದೆ ಹಾಗೂ ಹೆಚ್ಚಿನ ಪೋಷಕರಿಗೆ ತಮ್ಮ ಮಕ್ಕಳಿಗಾಗಿ 
ಶಾಲಾಪೂರ್ವದ ಶಾಲೆಯ ಅನುಭವವನ್ನು ಗಿಟ್ಟಿಸಿಕೊಳ್ಳಲು ಸಾಧ್ಯವಾಗಿದೆ (Stem (ಸ್ಟರ್ನ್‌), 
1993). ತಮಿಳುನಾಡಿನಲ್ಲಿ ನಡೆಸಿದ ಒಂದು ಅಧ್ಯಯನದ ಪ್ರಕಾರ, ಕಡಮೆ ಆದಾಯದ 
ಸಮುದಾಯಗಳಿಗೆ ಸೇರಿದ ನಗರ ಪ್ರದೇಶಗಳ ಪೋಷಕರು ಸಹ ತಮ್ಮ ಮಕ್ಕಳು 4ನೇ 
ವಯಸ್ಸಿಗೆ ಕಾಲಿಟ್ಟಾಗ ಅವರಿಗೆ ಖಾಸಗಿ ಶಾಲಾಪೂರ್ವ ಶಾಲೆಗಳಲ್ಲಿ ದಾಖಲಾತಿ ಪಡೆಯಲು 
ಯತ್ನಿಸಿದ್ದಾರೆ (M.S Swaminathan Research Foundation (ಎ೦.ಎಸ್‌ ಸ್ವಾಮಿನಾಥನ್‌ 
ಸಂಶೋಧನಾ ಪ್ರತಿಷ್ಠಾನ), 2000). £CಲCE ಕುರಿತು ಭಾರತ ಸರ್ಕಾರವು ನೇಮಿಸಿದ 
ಸಮಿತಿಯು, “ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲ್ಮುಖವಾಗಿ ಚಲಿಸುತ್ತಿರುವ 
ಶುಟಿಂಬಗಳು ಆಗಾಗ್ಗೆ ಸಾರ್ವಜನಿಕ ಉಪಕ್ರಮಗಳನ್ನು ಆಯ್ಕೆ ಮಾಡದೆ ಸ್ಥಳೀಯವಾಗಿ 
ಲಭ್ಯವಿರುವ ಬದಲಿ ವ್ಯವಸ್ಥೆಯಾದ ಇಂಗಿಷ್‌ ಮಾಧ್ಯಮ ಶಾಲೆಗಳಿಗೆ ಒಲವು ತೋರುತ್ತಿವೆ” 
(ಭಾರತ ಸರ್ಕಾರ, 2007:18) ಎಂದು ವರದಿ ಮಾಡಿದೆ. ್ವECಲ್ಕE ಹಂತದಲ್ಲಿ ಯಾವುದೇ 
ನಿಯಂತ್ರಣ ಅಥವಾ ನೋಂದಣಿ ವ್ಯವಸ್ಥೆಯ ಅನುಪಸ್ಥಿತಿಯ ಕಾರಣ ಈ ಕಾರ್ಯಕ್ರಮಗಳು 
ನೀಡುವ ಶಿಕ್ಷಣವು ವಿಸೃತ ಶ್ರೇಣಿಯದ್ಧಾಗಿವೆ. ಇವುಗಳಲ್ಲಿ ಕೆಲವು ಶಾಲಾಪೂರ್ವ ಶಾಲೆಗಳು 
“ಬೋಧನಾ ಅಂಗಡಿ'ಗಳಾಗಿದ್ದು ಮಕ್ಕಳ ಬೆಳವಣಿಗೆಯ ಮಾನದಂಡಗಳನ್ನು 
ಗೌರವಿಸುವುದಿಲ್ಲ/ಪರಿಗಣಿಸುವುದಿಲ್ಲ. ಕೆಲವೊಂದು ಸನ್ನಿವೇಶಗಳಲ್ಲಿ ನೀಡಲಾಗುವ 
ಗುಣಮಟ್ಟಿವು ಮಕ್ಕಳ ಬೆಳವಣಿಗೆಯ ದೃಷ್ಟಿಯಿಂದ ವ್ಯತಿರಿಕ ಪರಿಣಾಮವನ್ನು 
ಬೀರಬಹುದು ಹಾಗೂ ಇದನ್ನು “ತಪ್ಪಾದ ಶಿಕ್ಷಣ” ಎಂದು ಸಹ ವಿವರಿಸಬಹುದು (Kaul 
(ಕೌಲ್‌), 1998). 


ವಿಬಾಗ -೪ 


ECCE ಸೇವೆಗಳ ವ್ಯಾಪ್ತಿ 


ನಕಾಶೆ 5.1 
ECE ಮುನ್ನೆ €ರ್ಪಾಡು: 2002-2006 ರಿಂದ ಹೆಚ್ಚಳ 


Provision of ECE: Increase from 2002-2006 


: 1 
0.8 
0.6 
0.4 
0.2 
0 
CETTE ETT ey 


*ದಶಲಕ್ಷಗಳಲ್ಲಿ *2002 “2006 


ಒಟ್ಟು ECE ಮುನ್ನೆ €ರ್ಪಾಡು 


ಅಂಗನವಾಡಿ ಕೇಂದ್ರಗಳ ಸಂಖ್ಯೆ 


ಲಭ್ಯತೆ: 


ಲಭ್ಯ ದ್ವಿತೀಯಕ ದತ್ತಾಂಶದ ವಿಶ್ಲೇಷಣೆಯ ಪ್ರಕಾರ, ದೇಶದಲ್ಲಿ ಸುಮಾರು ಒಂದು 
ಮಿಲಿಯದಷ್ಟು ಸಂಸ್ಥೆಗಳು 3-6 ವರ್ಷ ವಯಸ್ಸಿನ ಮಕ್ಕಳಿಗೆ ECಲE ಯನ್ನು ಒದಗಿಸುತ್ತಿವೆ. 
ICDs ಕೇಂದ್ರಗಳ ಸಂಖ್ಯೆಯು 2002ರಲ್ಲಿ ಐದು ಲಕ್ಷದ ನಲ್ಪತ್ತಾರು ಸಾವಿರ ಆಗಿದ್ದರೆ, 
2006ರಲ್ಲಿ ಇದು ಏಳು ಲಕ್ಷದ ಅರುವತ್ತೇಳು ಸಾವಿರಕ್ಕೆ ತಲುಪಿದೆ. ಇದೇ ವೇಳೆ ಖಾಸಗಿ 
ವಲಯದ ECCE ಗಳ ಸಂಖ್ಯೆಯು 2002ರಲ್ಲಿ 65 ಸಾವಿರಕ್ಕಿಂತಲೂ ಕಡಮೆ ಇದ್ದರೆ, 2006ರಲ್ಲಿ, 


ಇದು ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರಕ್ಕೆ ತಲುಪಿದ್ದು, ಮೂರು ಪಟ್ಟುಗಿಂತಲೂ 
ಮಿಗಿಲಾದ ಹೆಚ್ಚಳವನ್ನು ದಾಖಲಿಸಿದೆ. ಆದರೂ, ಕೈಗೊಳ್ಳಲಾದ ಒಂದು ಕೇಂದ್ರ ಸಮೀಕ್ಷೆ 
ಪ್ರಕ್ರಿಯೆಯ ಆಧಾರದ ಪ್ರಕಾರ, 2006ರಲ್ಲಿ ಪ್ರತಿ 100 ಚದರ ಕಿಲೋಮೀಟರ್‌ ಗಳಿಗೆ ಕೇವಲ 
30 ECCE ಕೇಂದ್ರಗಳಿದ್ದವು ಹಾಗೂ ಪ್ರತಿ 1000 ಜನಸಂಖ್ಯೆಗೆ 12ಕ್ಕಿಂತ ಕಡಮೆ ECE 
ಕೇ೦ದ್ರಗಳಿದ್ದವು ಎಂದು ಕಂಡುಬಂದಿತು. 


ಒಂದು ಮಿಲಿಯದಲ್ಲಿ 7,66,681 ಕೇಂದ್ರಗಳು ICDS ಅಡಿಯಲ್ಲಿದ್ಮರದೆ, 2,22,243 ಕೇಂದ್ರಗಳು 
ಪ್ರಾಥಮಿಕ ಶಾಲೆಗಳ ಜೊತೆ ಇವೆ; 93.8 ಶೇಕಡಾ ಕೇಂದ್ರಗಳು ಸಾರ್ವಜನಿಕ ವಲಯದಲ್ಲಿದ್ದದೆ 


ಕೇವಲ 6.2 ಕೇಂದ್ರಗಳು ಖಾಸಗಿ ವಲಯದಲ್ಲಿವೆ (MR, 2007). ಸಾರ್ವಜನಿಕ ವಲಯದಲ್ಲಿನ 
ದೊಡ್ಡ ಸಂಖ್ಯೆಯು 1€D8s ನ ಕೊಡುಗೆಯಾಗಿದೆ. ನಗರ - ಗ್ರಾಮೀಣ ಹಂಚಿಕೆಯ 
ವಿಚಾರದಲ್ಲಿ ಹೇಳುವುದಾದರೆ, 96.3 ಶೇಕಡಾ ಕೇಂದ್ರಗಳು ಗ್ರಾಮೀಣ ಪ್ರದೇಶಗಳಲ್ಲಿದ್ದರೆ 
ಕೇವಲ 3.7 ಶೇಕಡಾ ಕೇಂದ್ರಗಳು ನಗರ ಪ್ರದೇಶಗಳಲ್ಲಿದ್ದು, 1€ಂs ಸೇರಿದಂತೆ ಮಕ್ಕಳ 
ಕಾರ್ಯಕ್ರಮಗಳಿಗಾಗಿ "ನಗರ ಕಾರ್ಯತಂತ್ರ” ವೊಂದರ ಅಗತ್ಯತೆಯನ್ನು ಇದು ಒತ್ತಿ ಹೇಳಿದೆ. 


ಕಾರ್ಯಕ್ರಮಗಳು ಕೇಂದ್ರಗಳ ಸಂಖ್ಯೆ ಫಲಾನುಭವಿಗಳ ವ್ಯಾಪ್ತಿ 

ICDS 766,681 23 ಮಿಲಿಯ 

ದುಡಿಯುತ್ತಿರುವ ತಾಯಂದಿರ | 22038* 0.55 ಮಿಲಿಯ ಎ 

ಮಕ್ಕಳಿಗಾಗಿ ರಾಜೀವ್‌ ಗಾಂಧಿ 

ರಾಷ್ಟೀಯ ಬಾಲವಾಡಿ 

ಯೋಜನೆ 

ಪೂರ್ವ ಪ್ರಾಥಮಿಕ ವಿಭಾಗ 222,243 (1,94,000) ಸರಿಸುಮಾರು 0.2 

ಹೊಂದಿರುವ ಶಾಲೆಗಳು ಮಿಲಿಯ 

ECCE ಗಾಗಿ NGO ಸೇವೆಗಳು 3-20 ಮಿಲಿಯ ದ ತನಕ 
ವ್ಯತ್ಯಯಗೊಳುತ್ತದೆ ** 

EEB Mಲ್ಲಿ ICDS ರಹಿತ 1.74 ಮಿಲಿಯ 

ಬಾಲವಾಡಿಗಳು 

ಖಾಸಗಿ ಉಪಕ್ರಮಗಳು 60, 969% ಸರಿಸುಮಾರು 10 ಮಿಲಿಯ 
(2002)** 


ಮೂಲ: IMRB (2007) 

* Early Childhood Care and Education - An Overview (ಭಾರತ ಸರ್ಕಾರ, 2003) 
** Seventh All India Educational Survey, as on Sep.2002 (NCERT, 2005) 
೪ಮೆಹ್ತಾ (2007) 


ದಾಖಲಾತಿಗಲು. 


ವಿವಿಧ ಮೂಲಗಳಿಂದ ಪಡೆದ ದತ್ತಾಂಶದಲ್ಲಿ ಅಸಂಗತತೆ ಇರುವುದರಿಂದ ಯಾವುದೇ ECCE 
ಸೌಲಭ್ಯ ಪಡೆಯುತ್ತಿರುವ 3ರಿಂದ 6 ವರ್ಷ ವಯಸ್ಸಿನ ಮಕ್ಕಳ ಸಂಖ್ಯೆಯಲ್ಲಿ ಹೆಚ್ಚಳ 
ಆಗಿರುವುದನ್ನು ನಿಖರವಾಗಿ ಅಂದಾಜು ಮಾಡುವುದು ಕಷ್ಟದ ಕೆಲಸ. ಹೀಗಾಗಿ 
ತ್ರಿಕೋನಮಾನ ವಿಶ್ಲೇಷಣಾ ತಂತ್ರದಿಂದ ಕಂಡುಹಿಡಿಯುವುದು ಕಷ್ಟದ ಕೆಲಸಬೆನಿಸುತದೆ. 
ಆದಾಗ್ಯೂ, ದತ್ತಾಂಶದ ಮೂಲಗಳಲ್ಲಿ ಧನಾತ್ಮಕ ಪ್ರವೃತ್ತಿಯು ಸ್ಥಿರವಾಗಿ ಕಾಣಿಸುತ್ತಿದೆ. 
ಅಧಿಕೃತ ಅಂಕಿಅಂಶಗಳ ಪ್ರಕಾರ, ಭಾರತದಲ್ಲಿ 10೦5s ಯೋಜನೆಯ ಅಡಿಲ್ಲಿ "ಅಂಗನವಾಡಿ 
ಕೇಂದ್ರಗಳಲ್ಲಿ ಶಾಲಾಪೂರ್ವದ ಶಿಕ್ಷಣಕ್ಕೆ ಹಾಜರಾಗುತ್ತಿರುವ 3-6 ವರ್ಷ ವಯಸ್ಸಿನ ಮಕ್ಕಳ 
ಸಂಖ್ಯೆಯು 2003-04ರಲ್ಲಿ 20 ಮಿಲಿಯ ಆಗಿದದೆ, 2006-07ರಲ್ಲಿ ಇದು 30 ಮಿಲಿಯಕ್ಕೆ 
ತಲುಪಿತ್ತು. 


ನಕಾಶೆ 5.2 
ಭಾರತದಲ್ಲಿ 1€)5s ಯೋಜನೆಯ ಅಡಿಯಲ್ಲಿ ಅಂಗನವಾಡಿ 
ಕೇಂದ್ರವೊಂ೦ದರಲ್ಲಿ ಶಾಲಾಪೂರ್ವದ ಶಿಕಣಕೆ, 
ಹಾಜರಾಗುತ್ತಿರುವ 3-6 ವರ್ಷ ವಯಸ್ಸಿನ ಮಕ್ಕಳ ಸ೦ಖ್ಯೆ ಮತ್ತು 
ಶೇಕಡಾ (ಮೂಲ:ಬwCDಂ) 


Number & percental ge of 3-6 year olds attending pre-school education at an 
Anganwadi centre under ICDS scheme in india (source: MWCD) 


ಪ್ರಗತಿಯ ವಿಚಾರದಲ್ಲಿ ಹೇಳುವುದಾದರೆ, 1989-90ರಲ್ಲಿದ್ದ 3-6 ವರ್ಷದ ವಯಸ್ಸಿನ ಮಕ್ಕಳ 
15 ಶೇಕಡಾದಷ್ಟು ಎಲ್ಲೆಗೆರೆ ದಾಖಲಾತಿಯಿಂದ, ಈ ಶೇಕಡಾವು 1996-97ರಲ್ಲಿ 19.6 ಶೇಕಡಾಕ್ಕೆ 
ವೃದ್ಧಿಸಿದೆ. ಏಳನೇ AES (NCERT, 2005) ವರದಿಯ ಪ್ರಕಾರ ಇನ್ನಷ್ಟು 
ಸುಧಾರಣೆಯಾಗಿರುವುದು ಕ೦ಡು ಬಂದಿದೆ. ಮಾದರಿ ಆಧಾರಿತದ್ದಾದ NSS 61ನೇ ಸುತ್ತಿನ 
ಪ್ರಕಾರ (ಭಾರತ ಸರ್ಕಾರ, 2004), ದತ್ತಾಂಶವು ನಂತರದ ದಿನಾಂಕಕ್ಕ ಸಂಬಂಧಿಸಿದ್ದು 


ಆಗಿದ್ದರೂ, ಕೇವಲ 22.5 ಶೇಕಡಾಕ್ಕೆ ಹೆಚ್ಚು ಕನಿಷ್ಠ ಮಿತಿಯ ಹೆಚ್ಚಳ ಉಂಟಾಗಿದೆ. ಆಸಕ್ತಿಯ 
ವಿಷಯವೆಂದರೆ, ರಾಷ್ಟ್ರೀಯ ಮಾದರಿ ಸಮೀಕ್ಷೆ (NSS) ದತ್ತಾಂಶ 2004-05ರ ಪ್ರಕಾರ, 4-5 
ವರ್ಷ ವಯಸ್ಸಿನ ಮಕ್ಕಳ ಪೈಕಿ ಸುಮಾರು 48 ಶೇಕಡಾದಷ್ಟು ಮಕ್ಕಳು ECCE ಕೇಂದ್ರ 
(ಅಂಗನವಾಡಿ ಅಥವಾ ಶಾಲೆಗಳೊಂದಿಗೆ ಸೇರಿಕೊಂಡಿರುವ ಶಾಲಾಪೂರ್ವ ಕೇಂದ್ರಗಳು) 
ಅಧವಾ ಪ್ರಾಥಮಿಕ ಶಾಲೆಗಳಲ್ಲಿ ಹಾಜರಾಗುತ್ತಿದ್ದಾರೆ. ಸುಮಾರು 11.5 ಮಿಲಿಯ ಮಕ್ಕಳು 
ದೇಶದಲ್ಲಿ ಶಾಲಾಪೂರ್ವ ಶಾಲೆಗಳಿಗೆ ಹಾಜರಾಗುತ್ತಿದ್ದು, ಇನ್ನೂ ಸುಮಾರು 11.3 ಮಿಲಿಯ 
ಮಕ್ಕಳು ಪ್ರಾಥಮಿಕ ಶಾಲೆಗಳಿಗೆ ಹಾಜರಾಗುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ. SSA 
(ಮೆಹ್ತಾ, 2007) ಮತ್ತು 1€DS (2006) ಕಾರ್ಯಕ್ರಮವನ್ನು ಕ್ರೋಢೀಕರಿಸಿದಾಗ ದೊರೆಯುವ 
ತೀರಾ ಇತ್ತೀಚಿನ ದತ್ತಾಂಶ ಅಂದಾಜಿನ ಪ್ರಕಾರ, 3-6 ವರ್ಷ ವಯಸ್ಸಿನ ಮಕ್ಕಳು ಲಕ ಗಳಿಗೆ 
ದಾಖಲಾಗುವ ಒಟ್ಟಿ ಅನುಪಾತವು 41.5 ಶೇಕಡಾ ಆಗಿದೆ (2006). 


ದಾಖಲಾತಿಗಳಲ್ಲ ಗಾಾಮೀಣ - ನಗರ ಭಿನ್ನತೆಗಳು: 


ಇಲ್ಲಿ ಗ್ರಾಮೀಣ - ನಗರ ಭಿನ್ನತೆಗಳು ಸಹ ಕಂಡು ಬಂದಿವೆ. ಕೇವಲ 214 % ಗ್ರಾಮೀಣ 
ಮಕ್ಕಳು ಯಾವುದೇ ಶಾಲಾಪೂರ್ವ ಕಾರ್ಯಕ್ರಮಕ್ಕ ಹಾಜರಾದರೆ, ಇದಕ್ಕೆ ಅನುರೂಪವಾದ 


ನಗರ ಪ್ರದೇಶಗಳ ಸಂಖ್ಯೆಯು 36 ಶೇಕಡಾ ಆಗಿದೆ. ಇದೇ ವಯಸ್ಸಿನ ಪಂಗಡದ ಸರಿಸುಮಾರು 
25 ಶೇಕಡಾದಷ್ಟು ಮಕ್ಕಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಹೋದರೆ ಈ 
ಸಂಖ್ಯೆಯು ನಗರ ಪ್ರದೇಶಗಳಲ್ಲಿ 27 ಶೇಕಡಾಕ್ಕಿಂತಲೂ ಹೆಚ್ಚಿನ ಪ್ರಮಾಣಕ್ಕೆ ಹೆಚ್ಚಾಯಿತು. 
ದಾಖಲಾತಿಯ ಶೇಕಡಾವಾರು ಗ್ರಾಮೀಣ ಪ್ರದೇಶಕ್ಕೆ 50.2 ಶೇಕಡಾ ಇದ್ದರೆ ನಗರ ಪ್ರದೇಶಕ್ಕ 
13.9 ಶೇಕಡಾ ಇದೆ (ಖRB, 2007. ಅಧಿಕೃತ ದಾಖಲೆಗಳ ಕೊರತೆ ಮತ್ತು ಸೀಮಿತ 
ವರದಿಗಾರಿಕೆಯ ಕಾರಣ 1€DS ಅನ್ನು ಅತಿಯಾಗಿ ಪ್ರತಿನಿಧಿಸಿರುವ ಹಾಗೂ ಖಾಸAಗ/NGOo 
ದಾಖಲಾತಿಯನ್ನು ಕಡಮೆ ವರದಿ ಮಾಡಿರುವ ಸಾಧ್ಯತೆ ಇದೆ. ಒಂದು ಗ್ರಾಮೀೀಣ/ ನಗರ 
ಹೋಲಿಕೆಯನ್ನು ಮಾಡಿದ್ದರಲ್ಲಿ ಕಂಡುಬಂದ ಆಸಕ್ತಿದಾಯಕ ವ್ಯತ್ಯಾಸವೆಂದರೆ, ನಗರ 
ಪ್ರದೇಶಗಳ 39.4 ಶೇಕಡಾಕ್ಕೆ ಹೋಲಿಸಿದಾಗ, 2002 ರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ್ವCCE 


ಯಲ್ಲಿ 3-6 ವರ್ಷ ವಯಸ್ಸಿನ 13.5 ಶೇಕಡಾ ಮಕ್ಕಳು ದಾಖಲಾಗಿದ್ದರು ಎಂದು ಸೂಚಿಸಿತು. 
NSS (2004) ದತ್ತಾಂಶದ ಪ್ರಕಾರ, ಗ್ರಾಮೀಣ ಪ್ರದೇಶದ 234 ಶೇಕಡಾಕೆ ಪ್ರತಿಯಾಗಿ ನಗರದ 
ದಾಖಲಾತಿಯಲ್ಲಿನ ಹೆಚ್ಚಳ ಶೇಕಡಾವಾರು ಪ್ರಮಾಣವು 20.7 ಶೇಕಡಾವಾಗಿತ್ತು. ದತ್ತಾಂಶ 
ಮೂಲಗಳ ಅಂತರ್‌ - ಹೋಲಿಕೆಯಲ್ಲಿ ಇರುವ ಮಿತಿಗಳ ಕಾರಣ ಈ ಹೋಲಿಕೆಯನ್ನು 
ಎಚ್ಚರಿಕೆಯಿಂದ ಪರಿಗಣಿಸಬೇಕು. 


ಸಾರ್ವಜಂಿಕ - ಖಾಸಗಿ ಮುನ್ನೇರ್ಪಾಡುಗಳು. 


ಏಳನೇ ೩Aಃ£S ದತ್ತಾಂಶದ ವರದಿಯ ಪ್ರಕಾರ (NCERT, 20054) ಖಾಸಗಿಗೆ ಹೋಲಿಸಿದರೆ 
ಸಾರ್ವಜನಿಕ ಮುನ್ನೇರ್ಪಾಡಿನ ಮೇಲಿನ ಒಟ್ಟಾರೆ ಅವಲಂಬನೆಯು ಗಣನೀಯವಾಗಿ 
ಅಧಿಕವಾಗಿದ್ದು, ECಲE ಯಲ್ಲಿ 98 ಶೇಕಡಾ ದಾಖಲಾತಿಯು ಸಾರ್ವಜನಿಕ ಕೇಂದ್ರಗಳಲ್ಲಿ, 
ಆಗಿದ್ದರೆ, ಕೇವಲ 4 ಶೇಕಡಾದಷ್ಟು ದಾಖಲಾತಿಯು ಖಾಸಗಿ ಕೇಂದ್ರಗಳಲ್ಲಿ ಆಗಿದೆ. 
ಸಾರ್ವಜನಿಕ - ಖಾಸಗಿ ಹೋಲಿಕೆಗಳ ವಿಚಾರದಲ್ಲಿ ಹೇಳುವುದಾದರೆ, £cಲ£E ಯಲ್ಲಿ 
ದಾಖಲಾದ 974 ಶೇಕಡಾ ಮಕ್ಕಳು ಸಾರ್ವಜನಿಕ ಕೇಂದ್ರಗಳಲ್ಲಿದ್ದರೆ, ಕೇವಲ 26 
ಶೇಕಡಾದಷ್ಟು ಮಕ್ಕಳು ಖಾಸಗಿ ಕೇಂದ್ರಗಳಲ್ಲಿದ್ದಾರೆ. 


ECCE ದಾಖಲಾತಿಗಳಲ) ಲಂಗ ವ್ಯತ್ಯಾಸಗಳು: 


ಸಾರ್ವಜನಿಕ ಕೇಂದ್ರಗಳಲ್ಲಿ ಹುಡುಗಿಯರ ಶೇಕಡಾವು ಅಧಿಕವಾಗಿದ್ದು, ಆಸಕಿಕರ ಲಿಂಗ 
ವ್ಯತ್ಯಾಸವು 4.8 ಶೇಕಡಾದಷ್ಟು ಹುಡುಗರಿಗೆ ಹೋಲಿಸಿದರೆ 50.2 ಶೇಕಡಾದಷ್ಟು 
ಹುಡುಗಿಯರು) ಕಂಡು ಬಂದಿದೆ. ಆದರೆ ಖಾಸಗಿ ಕೇಂದ್ರಗಳಲ್ಲಿ ಇದು ಬಿನ್ನವಾಗಿದೆ (52.4 
ಶೇಕಡಾ ಹುಡುಗರಿಗೆ ಹೋಲಿಸಿದರೆ 47.6 ಶೇಕಡಾದಷ್ಟು ಹುಡುಗಿಯರು). ಈ ಕ್ಷೇತ್ರದಲ್ಲಿ 
ಲಿಂಗ ವ್ಯತ್ಯಾಸವು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತಿದೆ. ಏಕೆಂದರೆ ಪೋಷಕರು ತಮ್ಮ ಗಂಡು 
ಮಕ್ಕಳನ್ನು ಖಾಸಗಿ ಸಂಸ್ಥೆಗಳಿಗೆ ಕಳುಹಿಸುವುದನ್ನು ಇಷ್ಟ ಪಡುತಾರೆ. ಅಲ್ಲಿ ಉತ್ತಮ 
ಗುಣಮಟ್ಟಿವಿದೆ ಎಂದು ಭಾವಿಸಿ ಗಂಡು ಮಕ್ಕಳ ಮೇಲಿನ ಖರ್ಚ್‌ನ್ನು ಹೂಡಿಕೆಯಾಗಿ ಇವರು 
ಪರಿಗಣಿಸುತ್ತಾರೆ. 


ಅಂತರ್‌ - ರಾಜ್ಯ ಭಿನ್ನತೆಗಳು. 
ಶಾಲಾಪೂರ್ವ ಕಾರ್ಯಕ್ರಮ ಹಾಗೂ ಶಾಲೆಗಳಲ್ಲಿ ಮಕ್ಕಳ ಪಾಲ್ಲ್ಗೊಳ್ಳವಿಕೆಯಲ್ಲಿ ಅಂತರ್‌ - 
ರಾಜ್ಯ ಭಿನ್ನತೆಗಳು ಕಾಣಸಿಗುತ್ತವೆ; ಈ ವಿಚಾರದಲ್ಲಿ ಉತ್ತರದ ರಾಜ್ಯಗಳು ಕಳಪೆ 
ಸಾಧನೆಯನ್ನು ಮಾಡಿವೆ (ನಕಾಶೆ 53 ಅನ್ನು ನೋಡಿ). ಶಾಲಾಪೂರ್ವದ ಶಿಕ್ಷಣಕ್ಕೆ 
ದಾಖಲಾದ 25 ಶೇಕಡಾಕ್ಕೂ ಹೆಚ್ಚಿನ ಮಕ್ಕಳು ಕೇರಳ, ಮಹಾರಾಷ್ಟ, ಪಂಜಾಬ್‌ ಮತ್ತು 
ತಮಿಳುನಾಡು ಮುಂತಾದ ರಾಜ್ಯಕ್ಕೆ ಸೇರಿದ್ದಾರೆ. ICDS ನಲ್ಲಿ ಹುಡುಗರ ಒಟ್ಟಿ ದಾಖಲಾತಿ 
ಅನುಪಾತವು ಅಲ್ಪ ಪ್ರಮಾಣದಲ್ಲಿ ಹುಡುಗಿಯರಿಗಿಂತಲೂ ಚೆನ್ನಾಗಿದೆ ಎಂದು 


ವರದಿಯಾಗಿದೆ (ಭಾರತ ಸರ್ಕಾರ, 2000; ಕೌಲ್‌, 1999). ಪ್ರಾಥಮಿಕ ಶಿಕಣ ಮತ್ತು ಸಾತ್ತರತೆ 
ಇಲಾಖೆಯ ಬಳಿ ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ, ಪೂರ್ವ ಪ್ರಾಥಮಿಕ ಮಟ್ಟದಲ್ಲಿ 
ದಾಖಲಾದ ಮಕ್ಕಳ ಒಟ್ಟು ಸಂಖ್ಯೆಯು 46,23,168 ಆಗಿದ್ದು ಇವರಲ್ಲಿ 21,43,099 ರಷ್ಟು (46 
ಶೇಕಡಾ) ಹುಡುಗಿಯರು ಇದ್ದಾರೆ. ECಲE ಮುನ್ನೇರ್ಪಾಡು ರಾಜ್ಯಗಳು/ ಕೇಂದ್ರಾಡಳಿತ 
ಪ್ರದೇಶಗಳಲ್ಲಿ ಬಹಳಷ್ಟು ಅಸಮಾನವಾಗಿ ಹಂಚಿಕೆಯಾಗಿದೆ. ಮುಖ್ಯವಾಗಿ ಗ್ರಾಮೀಣ/ 
ನಗರ/ ಕೊಳಚೆ ಪ್ರದೇಶಗಳಲ್ಲಿ ಸ್ಪಷ್ಟವಾದ ಅಸಮಾನತೆಯನ್ನು ಕಾಣಬಹುದು. 2001ರ 
ಜನಗಣತಿಯ ಪ್ರಕಾರ, ದೇಶದಲ್ಲಿನ ನಗರ ಪ್ರದೇಶದ ಜನಸಂಖ್ಯೆಯು ಸರಿಸುಮಾರು 27.78 
ಶೇಕಡಾ ಆಗಿದ್ದ (43 ಶೇಕಡಾಕ್ಕ ಹೆಚ್ಚುವ ನಿರೀಕ್ಷೆ ಇದೆ, ಇದು ಇನ್ನೂ ಹೆಚ್ಚಾಗಿರುವ 
ಸಾಧ್ಯತೆ ಇದೆ ಎಂದು ಕೆಲವು ರಾಜ್ಯಗಳು ವರದಿ ಮಾಡಿವೆ (ಭಾರತ ಸರ್ಕಾರ, 2004). 
ಆದಾಗ್ಯೂ, ಎಲ್ಲಾ 1€DS ಯೋಜನೆಗಳ (ಗ್ರಾಮೀಣ, ನಗರ ಮತ್ತು ಬುಡಕಟ್ಟು) ಸುಮಾರು 13 


ಶೇಕಡಾವು ಮಾತ್ರವೇ ನಗರ ಪ್ರದೇಶದಲ್ಲಿದ್ದು, ನಗರಕ್ಕೆ ಹೆಚ್ಚು ಗಮನ ಮತ್ತು ಆದ್ಯತೆ 
ನೀಡುವ ಅಗತ್ಯತೆ ಕಾಣುತ್ತಿದೆ. 


ಆದಾಗ್ಯೂ, ಅನೇಕವೇಳೆ ಅಧಿಕೃತ ಅಂದಾಜುಗಳನ್ನು ಇತರ ದತ್ತಾಂಶ ಮೂಲಗಳ 


ಮೂಲಕ ತ್ರಿಕೋನಮಾನ ವಿಶ್ಲೇಷಣೆಯನ್ನು ಮಾಡುವುದಿಲ್ಲ. NSS 61ನೇ ಸುತ್ತಿನ ಪ್ರಕಾರ, 
2004-05ರಲ್ಲಿ 3-6 ವಯೋವರ್ಗದ 90 ಮಿಲಿಯಕ್ಕೂ ಅಧಿಕ ಮಕ್ಕಳು ಭಾರತದಲ್ಲಿದ್ದಾರೆ (ಇದು 


2006 ಜನಗಣತಿಯ ಮುನ್ನಂದಾಜು ಮಾಡಿದ ಸಂಖ್ಯೆಗಳನ್ನು ಹೋಲುತ್ತದೆ). ಆದಾಗ್ಯೂ, 


ಅಧಿಕೃತ ಅಂಕಿಅಂಶಗಳ ಪ್ರಕಾರ ICDS ನಲ್ಲಿ ದಾಖಲಾದ 22 ಮಿಲಿಯ ಮಕ್ಕಳಿಗೆ 
ಹೋಲಿಸಿದರೆ, NSS ಅಂದಾಜುಗಳ ಪ್ರಕಾರ ಶಾಲೆಗಳಲ್ಲಿ ಅಥವಾ ICDS ಗಳಲ್ಲಿ ಕೇವಲ 
ಸುಮಾರು 18 ಮಿಲಿಯ ಮಕ್ಕಳು ಶಾಲಾಪೂರ್ವ ಶಿಕ್ಷಣ ಪಡೆಯಲು ಹಾಜರಾಗುತ್ತಿದ್ದಾರೆ. 
NSS ಲೆಕ್ಕಾಚಾರಗಳ ಪ್ರಕಾರ 3ರಿಂದ 6 ವರ್ಷ ವಯಸ್ಸಿನ ಇನ್ನೂ 7 ಮಿಲಿಯದಷ್ಟು ಮಕ್ಕಳು 
ಖಾಸಗಿ ವಲಯದಲ್ಲಿ ಶಾಲಾಪೂರ್ವದ ಕಾರ್ಯಕ್ರಮಗಳಿಗೆ ಹಾಜರಾಗುತ್ತಿದ್ದಾರೆ. 


ಸದ್ಯಕ್ಕೆ, ಆರು ವರ್ಷ ವಯಸ್ಸಿನ ಕೆಳಗಿನ 60 ಶೇಕಡಾದಷ್ಟು ಮಕ್ಕಳು ದೇಶದಲ್ಲಿ 
ಯಾವುದೇ ಶಾಲಾಪೂರ್ವದ ಶಿಕ್ಷಣವನ್ನು ಪಡೆಯುತ್ತಿಲ್ಲ. ಭಾರತದಂತಹ ವೈವಿಧ್ಯಮಯ 
ಮತ್ತು ಬೃಹತ್‌ ದೇಶದಲ್ಲಿ ಸಾರ್ವತಿಕ ಲಭ್ಯತೆಯನ್ನು ಸಾಧಿಸುವುದು ಸುಲಭದ ಮಾತಲ್ಲ 
ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕು. ಸಂಖ್ಯೆಗಳಲ್ಲಿರುವ ಅಮೂಲಾಗ್ರ ಪ್ರಮಾಣವು 
ಸಮಸ್ಯೆಯ ಪ್ರಮುಖ ಆಯಾಮವೆನಿಸಿದೆ. ಹನ್ನೊಂದನೇ ಯೋಜನೆಯು, ಸರಿಸುಮಾರು 300 
ಜನರು ಇರುವ ಜನಸಂಖ್ಯೆಯಲ್ಲಿ ಪ್ರತಿ 40 ಮಕ್‌ಳಿಗೆ ಒಂದು ECCE ಕೇಂದ್ರವನ್ನು 
ಸ್ಥಾಪಿಸಬೇಕು ಮತ್ತು ಇದು ಜನವಸತಿಗೆ ಸಮೀಪದಲ್ಲಿರಬೇಕು ಎಂದು ಶಿಫಾರಸ್ಸು ಮಾಡಿದೆ. 
ಅಲ್ಲದೆ ನಗರದ ಜನಸಂಖ್ಯೆಗೆ ನಿರ್ದಿಷ್ಟ ಕಾರ್ಯತಂತ್ರಗಳನ್ನು ರೂಪಿಸಬೇಕು ಎಂದು 
ಹೇಳಿದೆ. ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗ/ ತರಗತಿಯನ್ನು 
ತೆರೆಯಬೇಕು ಎಂದು ಸಹ ಇದು ಶಿಫಾರಸ್ಸು ಮಾಡಿದೆ. ಇತ್ತೀಚಿನ ಅಧ್ಯಯನವೊಂದರ 
ವಿಶ್ಲೇಷಣೆಯ ಪ್ರಕಾರ, ಮುನ್ನೇರ್ಪಾಡಿನಲ್ಲಿ ಸುಮಾರು 1.1 ಮಿಲಿಯದಷ್ಟು ಅಂತರವಿದ್ದು 


ಹೆಚ್ಚುವರಿಯಾಗಿ 53 ಶೇಕಡಾದಷ್ಟು ಸಂಸ್ಥೆಗಳ ಅಗತ್ಯವಿರುವುದು ಕಂಡು ಬಂದಿದೆ ಎಂದು 
ಸೂಚಿಸುತ್ತದೆ. 


ನಕಾಶೆ 5.3 
ರಾಜ್ಯಗಳಲ್ಲಿ ಪೂರ್ವ ಪ್ರಾಥಮಿಕ/ ಪ್ರಾಥಮಿಕ ಶಾಲಾ ಶಿಕ್ಷಣ ಪೂರ್ಣಗೊಳಿಸಿದ ECCE। ಪ್ರಾಥಮಿಕ ಶಾಲೆಯಲ್ಲಿ ದಾಖಲಾದ 
4-5 ವರ್ಷ ವಯಸ್ಸಿನ ಮಕ್ಕಳ ಶೇಕಡಾವಾರು ಪ್ರಮಾಣ (NSS 61ನೇ ಸುತ್ತು) 


Percentage of 4-5 years old children out of pre/primary school and enrolled in 
ECCE / primary in States (NSS 61st round) 


100% 
ox HORNA 


ವಿಭಾಗ VI 
ಮಕಳ ಮೇಲಿನ ಸಾರ್ವಜನಿಕ ವೆಚ್ಚ 


ಬಾರತದ ಸಂವಿಧಾನದ ಪ್ರಕಾರ ಮಗುವಿಗೆ ಸಂಬಂಧಿಸಿದ ಮುನ್ನೇರ್ಪಾಡುಗಳು 
ಉಭಯಹಕ್ಕು ಜವಾಬ್ದಾರಿಗಳ ಪಟ್ಟೆಯಲ್ಲಿ ಇದ್ದು, ರಾಜ್ಯಗಳು ಸೇವಾ ತಲುಪಿಸುವಿಕೆಯಲ್ಲಿ, 
ಪ್ರಮುಖ ಪಾತ್ರ ವಹಿಸುತ್ತವೆ. ಇದರ ಪರಿಣಾಮವಾಗಿ, ಮಗುವಿಗೆ ಸಂಬಂಧಿಸಿದ ಸೇವೆಗಳಿಗೆ 
ಹಣಕಾಸಿನ ಹಂಚಿಕಗಳು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮತ್ತು ಹಣಕಾಸಿನ ಆದ್ಯತೆಗಳ ಮೇಲೆ 
ಅವಲಂಬಿತವಾಗಿದ್ದು ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸವಿತ್ತು. ಅಲ್ಲದೆ ರಾಜ್ಯಗಳ ಹೆಚ್ಚಿನ 
ವೆಚ್ಚಗಳು ಸಾಮಾನ್ಯವಾಗಿ ಪುನರಾವರ್ತನೆಯಾಗುವ ಯೋಜನೇತರ ವೆಚ್ಚಗಳಿಗೆ 
ಸಂಬಂಧಿಸಿರುತ್ತವೆ. ಸಾಮಾಜಿಕ ವಲಯಗಳಲ್ಲಿ ಹೊಸ ಹೂಡಿಕೆಗಳಿಗೆ ಮಾಡುವ 
ವೆಚ್ಚಿದಲ್ಲಿನ ಸಮತಲ  ಅಅಸಮತೋಲನಗಳು ಮತ್ತು ರಾಜ್ಯದಿಂದ ರಾಜ್ಯಕ್ಕೆ 
ಫಲಿತಾಂಶಗಳಲ್ಲಿನ ಅಸಮಾನತೆಗಳು ಸ್ಪಷ್ಟವಾದವು. ಹೀಗಾಗಿ ವಿಶೇಷ ಉದ್ದೇಶದ 
ವಲಯವಾರು ವರ್ಗಾವಣೆಗಳಿಗಾಗಿ ಕೇಂದ್ರವು ಮಧ್ಯಪ್ರವೇಶ ಮಾಡಬೇಕಾಯಿತು. ಹೀಗೆ, 
ಕೇ೦ದ್ರ ಪ್ರಾಯೋಜಕತ್ವದ ಯೋಜನೆಗಳ ಮೂಲಕ ಕೂಡಮಾಡಿದ ಅನುದಾನಗಳು 
ಸುಧಾರಣೆ ಮತ್ತು ಗುಣಮಟ್ಟದ ವೃದ್ಧಿಗೆ ನೆರವು ನೀಡುತ್ತದೆ. ಸಮಗ್ರ ಮಕ್ಕಳ ಅಭಿವೃದ್ಧಿ 
ಯೋಜನೆ (CDs), ಸಂತಾನೋತ್ಸತ್ತಿ ಮತ್ತು ಮಕ್ಕಳ ಆರೋಗ್ಯ (್ಣಣ೩ಲH), ಸರ್ವ ಶಿಕ್ಲಾ 
ಅಭಿಯಾನ (88ಸಿ) ಇತ್ಯಾದಿಗಳು ಕೇಂದ್ರ ಪ್ರಾಯೋಜಿತ ಯೋಜನೆ(€s$s) ಗಳಾಗಿದ್ದು, 
ಕೇ೦ದ್ರವು ಅನುದಾನವನ್ನು ಒದಗಿಸುತ್ತದೆ. ಆದರೆ ಇವುಗಳನ್ನು ಜಾರಿಗೊಳಿಸುವ ಮತ್ತು 
ತಲುಪಿಸುವಿಕೆಯ ಜವಾಬ್ದಾರಿಯನ್ನು ರಾಜ್ಯಗಳು ಹೊಂದಿವೆ. 


ಅನೇಕ €588 ಗಳು ಮಗುವಿಗೆ ಸಂಬಂಧಿಸಿದ ಮುನ್ನೇರ್ಪಾಡುಗಳಿಗೆ ಅನುದಾನವನ್ನು 
ಒದಗಿಸುತ್ತಿದ್ದವಾದರೂ, ಅವುಗಳನ್ನು “ಮಗುವಿಗೆ ಸಂಬಂಧಿಸಿದ ಅನುದಾನ” ಗಳೆಂದು 
ನೋಡುವ ಯತ್ನಗಳು ನಡೆದದ್ದು ತು೦ಬಾ ವಿರಳ. ಮೊದಲ ಬಾರಿಗೆ 2004-05ರಲ್ಲಿ, ಮಕ್ಕಳಿಗೆ 
ಸಂಬಂಧಿಸಿದ ಮುನ್ನೇರ್ಪಾಡುಗಳು ಮತ್ತು ವೆಚ್ಚಗಳನ್ನು ಹೆಚ್ಚ ಸಮಗಮವಾಗಿ 
ಪರಿಗಣಿಸುವುದಕ್ಕಾಗಿ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 
"ಮಕ್ಕಳ ಬಜೆಟೆಂಗ್‌' ಕಾರ್ಯವನ್ನು ಕೈಗೆತ್ತಿಕೊಂಡಿತು. ಮಕ್ಕಳ ಬಜೆಟಂಗ್‌ ಎನ್ನುವುದು 
ಮಕ್ಕಳಿಗೆ ಪ್ರಯೋಜನವಾಗುವ ಕಾರ್ಯಕ್ರಮಗಳಿಗೆ ಸರ್ಕಾರವು ಎಷ್ಟು ಸಂಪನ್ನೂಲಗಳನ್ನು 
ಹಂಚುತ್ತಿದೆ ಮತ್ತು ಈ ಕಾರ್ಯಕ್ರಮಗಳು ಮಕ್ಕಳ ಅಗತ್ಯತೆಗಳು ಮತ್ತು ಹಕ್ಕುಗಳನ್ನು ಅಗತ್ಯ 
ಪ್ರಮಾಣದಲ್ಲಿ ಪ್ರತಿಫಲಿಸುತ್ತಿವೆಯೇ ಎಂಬುದನ್ನು ಪರಿಶೀಲಿಸುವ ಒಂದು ಯತ್ನವಾಗಿದೆ. 
ಮೂಲಭೂತವಾಗಿ ಇದು ಮಕ್ಕಳಿಗಾಗಿ ನೀಡುವ ಅನುದಾನಗಳ ಸಮರ್ಪ್ಹತತೆ ಮಾತ್ರವಲ್ಲದೆ 
ಅವುಗಳ ಬಳಕೆಯ ಕುರಿತು, ಮುಖ್ಯವಾಗಿ ನಿರೀಕ್ಷಿತ ಫಲಿತಾಂಶವನ್ನು ಪಡೆಯುವುದಕ್ಕಾಗಿ 
ಹೆಚ್ಚು ಫಲಕಾರಿಯ ರೀತಿಯಲ್ಲಿ ಬಳಸುತ್ತಿದೆಯೇ ಎಂಬ ಪ್ರಶ್ನೆಗೂ ಗಮನ ಹರಿಸುತ್ತದೆ. ಇದು 
ಭವಿಷ್ಯದಲ್ಲಿ ಮಕ್ಕಳ ಯೋಜನೆ ಮತ್ತು ಬಜೆಟಿಂಗ್‌ ಗಾಗಿ ಹೆಚ್ಚು ಸಮಗ್ರ ವಿಧಾನವನ್ನು 
ಅಳವಡಿಸಿಕೊಳ್ಳಬೇಕಂಬ ಒಳ್ಳೆಯ ಮುನ್ನೆಚ್ಚರಿಕೆಯನ್ನು ಕೊಡುತ್ತದೆ. ಆದಾಗ್ಯೂ, ಮಠ್ಕಳ 
ಬಜೆಟಿಂಗ್‌ ಕಾರ್ಯವು ಇಲ್ಲಿಯತನಕ ಭಾಗಶಃವಷ್ಟೇ ನಡೆದಿದೆ. ಏಕೆಂದರೆ ಅವರು 
ಮುಖ್ಯವಾಗಿ ಮಗುವಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಮಾಡುವ ವೆಚ್ಚಗಳನ್ನು 
ಮಾತ್ರ ಪರಿಗಣಿಸಿದ್ದಾರೆ, ಮತ್ತು ಅನೇಕವೇಳೆ ರಾಜ್ಯಗಳ ಹೆಚ್ಚಿನ ವೆಚ್ಚಗಳು 


ಪುನರಾವರ್ತಿತವಾಗಿದ್ದರೂ ಅವುಗಳು ಮಾಡುವ ವೆಚ್ಚಗಳನ್ನು ಇದು ಒಳಗೊಂಡಿಲ್ಲ. 


ಮಕ್ಕಳ ಬಜೆಟೆಂಗ್‌ ಕಾರ್ಯದಲ್ಲಿ ಮಕ್ಕಳಿಗೆ ಹಂಚಲಾಗುವ ಸಾರ್ವಜನಿಕ ಅನುದಾನಗಳನ್ನು 
ನಾಲ್ಕು ಶೀರ್ಷಿಕೆಗಳಡಿಯಲ್ಲಿ ವರ್ಗೀಕರಿಸಲಾಗಿದೆ: 1€Ds ಮತ್ತು ಪೌಷಿಕಾಂಶ, ಶಿಕ್ಷಣ, 
ಆರೋಗ್ಯ ಮತ್ತು ಮಗುವಿನ ರಕ್ಷಣೆ ಮತ್ತು ಇತರ. ಕೇಂದ್ರ ಬಜೆಟ್‌ ನಲ್ಲಿ, ಮಗುವಿಗೆ 
ಸಂಬಂಧಿಸಿದ ಮುನ್ನೇರ್ಪಾಡುಗಳಿಗಾಗಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ 
ಮಾಡಲಾಗುವ ಹಂಚಿಕೆಯು 2006-07ರಲ್ಲಿ ಒಟ್ಟು ಹೂಡಿಕೆಯಲ್ಲಿ ಶೇಕಡಾ ಐದಕ್ಕಿಂತ 
ಕಡಮೆಯಾಗಿತ್ತು (4.9%). ಆದಾಗ್ಯೂ, ಖಂಡಿತವಾಗಿಯೂ ಇದು 1990ರ ಆರಂಭದಲ್ಲಿ (ಆ 


ಕಾಲದ ಹಂಚಿಕೆಯು ಒಂದು ಶೇಕಡಾಕ್ಕಿಂತಲೂ ಕಡಮೆ ಇತ್ತು - ನಕಾಶೆ 6.1 ನೋಡಿ) 
ಮಗುವಿಗೆ ಸಂಬಂಧಿಸಿದ ಸೇವೆಗಳಿಗೆ ಮಾಡಲಾಗುತ್ತಿದ್ದ ಹಂಚಿಕೆಗಳಿಗಿಂತ ಹೆಚಿದ್ದು 
ಸುಧಾರಣೆಯನ್ನು ಕಂಡಿದೆ. 


ನಕಾಶೆ 6.1 
ಒಟ್ಟಾರೆ ಕೇಂದ್ರ ಬಜೆಟ್‌ ನಲ್ಲಿ ಮಗುವಿನ ಅಭಿವೃದ್ಧಿಯ ಮೇಲಿನ ವೆಚ್ಚದ ಪಾಲಿನಲ್ಲಿ ಹೆಚ್ಚಳ 


Increasing shares of spending on child development in overall 
Union Budget 


—— Heath 

—™#— Child Development 
-#»- Bementary Education 
—— Children in Officuit 


Circumstance 


—w— Total 


Percent of Central Budget 


*ಕೇಂದ್ರ ಬಜೆಟ್‌ ನ ಶೇಕಡಾ 


*1990-9] *1992-93 *1994-05 *1996-97 *1998-99 
*2000-01 *2002-03 *2004-0SRE * BE 


ಗ್ಯ ಮಗುವಿನ ಅಭಿವೃದ್ಧ ಕನಿಕರ ಶಿಕ್ಷಣ 
ಒಟು, 


ಕಷ್ಟಕರ ಸನ್ನಿವೇಶದಲ್ಲಿರುವ ಮಕ್ಕಳು 


ಆಸಕ್ತಿಯ ವಿಚಾರವೇನೆಂದರೆ, ಮಗುವಿಗೆ ಸಂಬಂಧಿಸಿದ ಹೂಡಿಕಗಳಲ್ಲಿ ಕಂಡುಬರುವ 
ಬಹುತೇಕ ಹೆಚ್ಚಳವು ಪ್ರಾಥಮಿಕ ಶಿಕಣ ವಲಯದಲ್ಲಿ ಮಾಡಲಾಗಿದೆ. ಕೇಂದ್ರ ಬಜಿಟ್‌ ನಲ್ಲಿನ 
ಮಗುವಿಗೆ ಸಂಬಂಧಿಸಿದ 70 ಶೇಕಡಾಕೂ ಹೆಚ್ಚಿನ ಎಲ್ಲಾ ಮುನ್ನೇರ್ಪಾಡುಗಳು ಪ್ರಾಥಮಿಕ 
ಶಿಕ್ಷಣಕ್ಕೆ (ಮುಖ್ಯವಾಗಿ 858A ಗಾಗಿ) ಸಂಬಂಧಿಸಿದ್ದವು (ನಕಾಶೆ 6.2 ನೋಡಿ). 


ನಕಾಶೆ 6.2 


ವಿವಿಧ ವಲಯಗಳ ನಡುವೆ ಮಗುವಿಗೆ ಸಂಬಂಧಿಪಿದ ಹೂಡಿಕೆಗಳ ಹಂಚಿಕೆ - 
ಕೇಂದ್ರ ಬಜೆಟ್‌ 2005 - 06 


ಆದಾಗ್ಯೂ, ಕೇಂದ್ರ ಸರ್ಕಾರವು ಜಾರಿಗೊಳಿಸುತ್ತಿರುವ ಹೆಚ್ಚಿನ ಮುನ್ನೇರ್ಪಾಡುಗಳ 
ಹೊರತಾಗಿಯೂ, ಅಂತಹ ಮುನ್ನೇರ್ಪಾಡುಗಳಿಗಾಗಿ ನಿರಂತರವಾಗಿ ಉಂಟಾಗುವ ಸಾಕಷ್ಟು 
ದೊಡ್ಡ ಪ್ರಮಾಣದಲ್ಲಿರುವ ವೆಚ್ಚವನ್ನು ರಾಜ್ಯ ಸರ್ಕಾರಗಳೇ ಭರಿಸುತ್ತವೆ. ಮಕ್ಕಳ 
ಅಭಿವೃದ್ಧಿಗೆ ಸಂಬಂಧಿಸಿದಂತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಮಾಡುವ 
ಮುನ್ನೇರ್ಪಾಡುಗಳನ್ನು ಸಂಯೋಜಿಸಿ ಮಾಡಿದ ಮುನ್ನೇರ್ಪಾಡುಗಳ ವಿಶ್ಲೇಷಣೆಯು, 
ಕೇಂದ್ರದ ಮುನ್ನೇರ್ಪಾಡಿನ ಮೊತ್ತದಲ್ಲಿ ಹೆಚ್ಚಳ ಕಂಡುಬಂದರೂ ಮಗುವಿಗೆ ಸಂಬಂಧಿಸಿದ 
ಹೆಚ್ಚಿನ ಉಪವಲಯಗಳಲ್ಲಿ ರಾಜ್ಯ ಸರ್ಕಾರಗಳು ಮಾಡುವ ಮುನ್ನೇರ್ಪಾಡುಗಳ ಪ್ರಮಾಣ 
ದೊಡ್ಡದು. ಕೆಳಗೆ ನೀಡಿರುವ 6.3೩ ಮತ್ತು 6.3b ನಕಾಶೆಗಳನ್ನು ನೋಡಿ. 


ಇನ್ನೂ ಪ್ರಮುಖ ಕೊಡುಗೆದಾರರಾಗಿರುವ ರಾಜ್ಯಗಳು 


ನಕಾಶೆ 6.3೩ 


ಮಗುವಿನ ಅಭಿವೃದ್ಧಿಗಾಗಿ ಮಾಡುವ ಒಟ್ಟಾರೆ ವೆಚ್ಚದಲ್ಲಿ ಕೇಂದ್ರ- 
ರಾಜ್ಯಗಳ ಪಾಲುಗಳು: 1993-94 


Centre -state shares in overall spending on 
child development: 1993-94 


A A 


ನಕಾಶೆ 6.3b 


ಮಗುವಿನ ಅಭಿವೃದ್ಧಿಗಾಗಿ ಮಾಡುವ ಒಟ್ಟಾರೆ ವೆಚ್ಚದಲ್ಲಿ ಕೇಂದ್ರ- 
ರಾಜ್ಯಗಳ ಪಾಲುಗಳು: 2002-03 


Centre- state shares in overall spending on 
child developme nt: 2002-03 


ರಾಜ್ಯಗಳು 88% ಕೇಂದ್ರ 12% 


ಮಗುವಿಗೆ ಸಂಬಂಧಿಸಿದ ಮುನ್ನೇರ್ಪಾಡಿಗೆ ಮಾಡುವ ಒಟ್ಟಾರೆ ಹಂಚಿಕೆಯಲ್ಲಿ ಸುಧಾರಣೆ 
ಕಂಡಿದ್ದರೂ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಂಡುಬಂದ ಸುಧಾರಣೆಯು ಭಿನ್ನವಾಗಿತ್ತು ಹಾಗೂ 
ಬೇರೆ ಬೇರೆ ಸೇವೆಗಳಿಗಾಗಿ ಕೇ೦ದ್ರ - ರಾಜ್ಯಗಳು ನೀಡುವ ಕೊಡುಗೆಯಲ್ಲಿಯೂ ಭಿನ್ನತೆ ಇತ್ತು. 
ಆರೋಗ್ಯ, ಶಿಕ್ಷಣ, ICDs ಮತ್ತು ಇತರ ಮಕ್ಕಳ ಅಭಿವೃದ್ಧಿ ಸಂಬಂಧಿತ ಸೇವೆಗಳ ಮೇಲೆ 
ವ್ಯಯಿಸಿದ ಒಟ್ಟಾರೆ ಖರ್ಚಿನಲ್ಲಿನ ಸುಧಾರಣೆ ಮತ್ತು ಕೇಂದ್ರ ಹಾಗೂ ರಾಜ್ಯಗಳ ಸಾಪೇಕ್ಷ 
ಕೊಡುಗೆಗಳನ್ನು ತಿಳಿದುಕೊಳ್ಳಲು ನಕಾಶೆ 6.4 -4 ನೋಡಿ. ಶಿಕಣಕ್ಕೆ ಅಧಿಕ ಹೂಡಿಕೆ ಮತ್ತು 
ICDS ಹಾಗೂ ಇತರ ಸೇವೆಗಳಿಗೆ ಸಾಪೇಫ್ಷವಾಗಿ ಕಡಮೆ ಹೂಡಿಕ ಎಂದರೆ ಮಕ್ಕಳು ಬದುಕಿನ 
ನಂತರದ ಹಂತಗಳಲ್ಲಿ ಪಡೆಯುವಷ್ಟು ಗಮನವು ತೀರಾ ನಿರ್ಣಾಯಕ ಎನಿಸುವ ಆರಂಭಿಕ 
ವರ್ಷಗಳಲ್ಲಿ ಅವರಿಗೆ ಸಿಗುತ್ತಿಲ್ಲ ಎಂದರ್ಥ. ಅಲ್ಲದೆ, ಪ್ರತಿ ಮಗುವಿನ ಖರ್ಚಿಗೆ ಈ 
ಮೊತ್ತಗಳನ್ನು ಪರಿವರ್ತಿಸಿದಾಗ, ಕಾಲಾಂತರದಲ್ಲಿ ಇವುಗಳಲ್ಲಿ ಸುಧಾರಣೆ ಕಂಡು ಬಂದರೂ 
ಇನ್ನೂ ಅಪೇಕ್ಲಿತ ಮಟ್ಟಿವನ್ನು ಇವು ತಲುಪಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. 
ಒಟ್ಟಾರೆಯಾಗಿ, ಎಲ್ಲಾ ವಲಯಗಳಲ್ಲಿಯೂ ಪ್ರತಿ ಮಗುವಿಗೆ ಮಾಡಿರುವ ಹಂಚಿಕೆಗಳಲ್ಲಿನ 
ಹೆಚ್ಚಳವು ಪ್ರತಿ ಮಗುವಿನ ಹಂಚಿಕೆ / ವೆಚ್ಚಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಯಿತಾದರೂ. 
ಆರಂಭಿಕ ವಯೋವರ್ಗದಲ್ಲಿ ಪ್ರತಿ ಮಗುವಿಗೆ ಮಾಡಿರುವ ಮುನ್ನೇರ್ಪಾಡು ಮತ್ತು ಶಾಲೆಗೆ 
ಹೋಗುವ ವಯೋವರ್ಗದ ಮಕ್ಕಳಿಗೆ ಮಾಡಿರುವ ಮುನ್ನೇರ್ಪಾಡಿನ ನಡುವೆ ವಿಶಾಲ 
ಅಂತರ ಇರುವುದು ಕಾಣಿಸುತದೆ; ಇದು ಮೆದುಳಿನ ಹೆಚ್ಚಿನ ಬೆಳವಣಿಗೆಯು (80%) ಮಗುವು 


ಮೂರನೇ ವಯಸ್ಸಿಗೆ ಕಾಲಿಡುವ ಮೊದಲು ನಡೆಯುವುದರಿಂದ ಆ ವಯಸ್ಸಿನ ಮೊದಲು 


ಮಗುವಿಗೆ ಹೆಚ್ಚಿನ ಗಮನ ವೀಡಬೇಕು ಎಂದು ಅಂತರಾಷ್ಟೀಯ  ಸಾತಕ್ಮ್ಯಗಳು 
ತೋರಿಸಿಕೊಟ್ಟೆರುವುದರ ಹೊರತಾಗಿಯೂ ಸಹ ಇವೆ. ನಕಾಶೆ 6.5 ನೋಡಿ. 


ನಕಾಶೆ 6.4೩ 
ICDS ಮೇಲಿನ ವೆಚ್ಚ: ಕೇಂದ್ರ ಮತ್ತು ರಾಜ್ಯಗಳು: 1993-94ರಲ್ಲಿ 
ನೈಜ ಬೆಲೆಗಳಲ್ಲಿ 


Expenditure on ICDS: Centre and states: 
in 1993-94 real prices 


Rs. crores 
a 
40) 
[+] 
[=] 


1993-94 2002-03 


0 States W Centre 


*ರೂ. ಕೋಟಿಗಳಲ್ಲಿ 


7) *1993-94 ws 


ರಾಜ್ಯಗಳು ಕೇಂದ್ರ 


ನಕಾಶೆ 6.4 
ಪ್ರಾಥಮಿಕ ಶಿಕ್ಷಣದ ಮೇಲಿನ ವೆಚ್ಚ: ಕೇಂದ್ರ ಮತ್ತು ರಾಜ್ಯಗಳು: 
1993-94 ಸ್ಥಿರ ಬೆಲೆಗಳು 


Expenditure on Elementary Education: 
Centre & states: 1993-94 constant prices 


45000 
40000 
35000 

$ 30000 

5 25000 

5 20000 

8 15000 
10000 

5000 
[) 


1993-94 2002-03 


Sates WCentre 


*ರೂ. ಕೋಟಿಗಳಲ್ಲಿ 


*1993-94 *2002-03 


ರಾಜ್ಯಗಳು ಕೇಂದ್ರ 


ನಕಾಶೆ 6.4 
ಬಡ ಮಕ್ಕಳ ಮೇಲಿನ ವೆಚ್ಚ: ಕೇಂದ್ರ ಮತ್ತು ರಾಜ್ಯಗಳು: 
1993-94 ಸ್ಥಿರ ಬೆಲೆಗಳು 


Expenditure on Child in need: Centre 
and state: 1993-94 constant prices 


Rs.crore 


1993-94 2002-03 


@ States w Centre 


*ರೂ. ಕೋಟಿಗಳಲ್ಲಿ 
#1993-94 *2002-03 


ರಾಜ್ಯಗಳು ಕೇಂದ್ರ 


ನಕಾಶೆ 6.4d 
ಆರೋಗ್ಯದ ಮೇಲಿನ ವೆಚ್ಚ: ಕೇಂದ್ರ ಮತ್ತು ರಾಜ್ಯಗಳು: 
1993-94 ಸ್ಥಿರ ಬೆಲೆಗಳು 


Expenditure on Health: Centre & States: 
1993-94 constant prices 


800 
700 
600 

£ 500 
400 
8 300 
200 
100 

0 

1993-94 2002-03 
B States WCentre 
*ರೂ. ಕೋಟೆಗಳಲ್ಲಿ 


*1993-94 *2002-03 


ರಾಜ್ಯಗಳು ಕೇಂದ್ರ 


ನಕಾಶೆ 6.5 
ಮೆದುಳಿನ ಸಂಚಿತ ಬೆಳವಣಿಗೆ ಮಾದರಿಗಳು (ಅಂತರಾಷ್ಟ್ರೀಯ ಪ್ರವೃತ್ತಿಗಳು) ಮತ್ತು 
ಭಾರತದಲ್ಲಿ ವಿವಿಧ ಯೋಜನೆಗಳ ಮೂಲಕ ಪ್ರತಿ ಮಗುವಿಗಾಗಿ ಮಾಡುವ ವೆಚ್ಚ 
(ಜನಸಂಖ್ಯೆಯಲ್ಲಿ ಪ್ರತಿ ಮಗು) 


Cumulative brain development pattems (international trends) and expenditure per child 
en various schemes in India (per child in the population) 


UNN- 


5000 + 


4500 + 
4000 + 


3500 + 
3000 + 


prices) 


2500 + 


development 


& 
[2 
Cumulative % of brain 


2000 + 


Por chid exp (Rs. in current 


1500 + 
1000 + 


500 + 
0 


i 
1 2 3 4 58 6 7 8 9 1011 12 13 14 15 
——Arage spending per beneficiary child in the group 2002 
—&r— Average spending per beneficiary child in the group 2006 
—B— cumulative brain growth 


*ಪ್ರತಿ ಮಗುವಿನ ಮೇಲಿನ ವೆಚ್ಚ (ರೂ. ಪ್ರಸ್ತುತ ಬೆಲೆಗಳಲ್ಲಿ): 
*ಮೆದುಳಿನ ಬೆಳವಣಿಗೆಯ ಸಂಚಿತ %: 


X axis: 123456789101112131415 


ಈ ಗುಸಿನಲ್ಲಿ ತಲಾ ಫಲಾನುಭವಿ ಮಗುವಿನ ಮೇಲೆ ಸರಾಸರಿ ಖರ್ಚು 2002 
A ಗುಂಪಿನಲ್ಲಿ ತಲಾ ಫಲಾನುಭವಿ ಮಗುವಿನ ಮೇಲೆ ಸರಾಸರಿ ಖರ್ಚು 2006 
ಈ ನುದುಳಿನ ಸಂಚಿತ ಬೆಳವಣಿಗೆ 


ಪರ್ಯಾಷ್ಟ ಅನುದಾನದ ಸಮಸ್ಯಯನ್ನು ಬಗೆಹರಿಸುವುದು ಹೇಗೆ? ಈಗಾಗಲೇ 
ಖವರಿಸಿದಂತೆ, ಮಗುವಿಗೆ ಸಂಬಂಧಿಸಿದ ಸೇವೆಗಳು ರಾಜ್ಯದ ಹಂಚಿಕೆಯ ವಲಯದಲ್ಲಿ 
ಬರುತ್ತವೆ. ಕೇ೦ದ್ರ ಪ್ರಾಯೋಜಿತ ಯೋಜನೆಗಳ ಮೂಲಕ ಕೇಂದ್ರವು ಸಾಮಾಜಿಕ ಸೇವೆಗಳಿಗೆ 
ಹೆಚ್ಚಿನ ಅನುದಾನವನ್ನು ಒದಗಿಸುತ್ತಿದ್ದರೂ ರಾಜ್ಯಗಳು ಸಹ ತಮ್ಮ ಬಜಿಟ್‌ ವೆಚ್ಚವನ್ನು 
ಹೆಚ್ಚಿಸಿದಂತೆಯೇ ಅದಕ್ಕೆ ಪ್ರಮಾಣಾನುಪಾತದಲ್ಲಿ ಹಂಚಿಕೆಯನ್ನು ಹೆಚ್ಚಿಸುವುದು 
ಅತ್ಯಗತ್ಯ. ರಾಜ್ಯ ಬಜೆಟ್‌ ಗಳಲ್ಲಿ ಸಾಮಾಜಿಕ ವಲಯಗಳಿಗೆ ಮಾಡುವ ಹಂಚಿಕೆಯು 
ಇತ್ತೀಚಿನ ವರ್ಷಗಳಲ್ಲಿ ಇಳಿಕೆಯನ್ನು ಕಂಡಿದೆ. ಉದಾಹರಣೆಗೆ, ಒಟ್ಟಾರೆ ಬಜೆಟ್‌ ವೆಚ್ಚಿಗಳು 
(ರಾಜ್ಯಗಳ ವರಮಾನ ವೆಚ್ಚ) ಹೆಚ್ಚಿದರೂ, ಸಾಮಾಜಿಕ ವಲಯಗಳಿಗಾಗಿ ಮಾಡುವ ವೆಚ್ಚವು 
(ಮುಖ್ಯವಾಗಿ ಆರೋಗ್ಯಕ್ಕೆ) ಕಡಮೆ ಆಯಿತು (6.6 ೩ ಮತ್ತು ರ ನಕಾಶೆಗಳನ್ನು ನೋಡಿ). 
ಇದನ್ನು ಸರಿಪಡಿಸುವ ಅಗತ್ಯವಿದೆ. ಸೂಕ್ತ ECE ಕಾರ್ಯಕ್ರಮಗಳ ಮೂಲಕ ಮೂರರಿಂದ 
ಆರು ವರ್ಷ ವಯೋಮಾನದ ಎಲ್ಲಾ ಮಕ್ಕಳನ್ನು ಹೇಗೆ ತಲುಪುವುದು ಎಂಬ ಕುರಿತ ಪ್ರಸ್ತುತ 
ಕಾಳಜಿಯ ನಡುವೆಯೇ ಸಂಬಂಧಿತ ಕಾರ್ಯಕ್ರಮಗಳಿಗೆ ಪರ್ಯಾಪ್ತ ಅನುದಾನವನ್ನು 
ಖಾತರಿಪಡಿಸುವುದು ಅಗತ್ಯ. 


ನಕಾಶೆ 6.6೩4 
ಸಾಮಾಜಿಕ ಸೇವೆಗಳ ಮೇಲೆ ಎಲ್ಲಾ ರಾಜ್ಯಗಳ ಒಟ್ಟು ವೆಚ್ಚ 


All states’ overall expenditures on social services 


*ವರಮಾನ ವೆಚ್ಚದ % ಆಗಿ ಸಾಮಾಜಿಕ ಸೇವೆಗಳ ಮೇಲಿನ ವೆಚ್ಚ: 


“ಸಾಮಾಜಿಕ ಸೇವೆಗಳ ಮೇಲಿನ ವೆಚ್ಚ: ರೂ. 1999-2000 
ಬೆಲೆಗಳಲ್ಲಿ ನೂರು ಕೋಟಿ ರೂಪಾಯಿ 
#X axis: 
*FY93-94 *FY94-95 *FY95-96 *FY96-97 *FY97-98 *FY98-99 *FY99- 
00 *FY00-01 *FY01-02 *FY02-03 *FY03-04 *FY04-05 
*FY05-06 “FY06-07 


() ವರಮಾನ ಆದಾಯದ % ಆಗಿ ಸಾಮಾಜಿಕ ಸೇವೆಗಳು 
ಈ ಸಾಮ ಸೇವಗಳು ಸ್ಥಿರ 1999-2000 ಬೆಲೆಗಳಲ್ಲಿ ನೂರು ಕೋಟಿ ರೂಪಾಯಿ) 


ನಕಾಶೆ 6.6b 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಮೇಲೆ ಎಲ್ಲಾ ರಾಜ್ಯಗಳ ಒಟ್ಟಾರೆ ವೆಚ್ಚ 


All states’ overall expenditure on H &FW 


W 7% “o 
5 6% 50 3 § 
ಫ್‌ 5% ೫ಂ 3ಕ್ಷಿ 
ಸ್ನ pA 
4% ೫ಂ ವತ್ತಿ 
[re 

ಬೆ ಜಣ 150 ಕಕ 
ಹ 2% 10 3 §್ಥ 
4 1% 50 3 
2೦% - - + + - - - - - - + - + 0 & 


Y93-94 
Y94-95 
Y95-96 
Y96-97 
Y97-98 
Y98-99 
FY99-00 
FY00-01 
FY01402 
FY02403 
FY03-04 
FY04-05 
FY05-06 
FY06-07 


—#— Health & FW as % of RE —$#— H&FW (Rs. Billion in constant 1999-2000 prices) 


*ವರಮಾನ ವೆಚ್ಚದ % ಆಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಮೇಲಿನ ವೆಚ್ಚ: 


*ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಮೇಲಿನ ವೆಚ್ಚ : 1999-2000 
ಬೆಲೆಗಳಲ್ಲಿ ನೂರು ಕೋಟಿ ರೂಪಾಯಿ: 
X axis: 


*FY93-94 *FY94-95 *FY95-96 *FY96-97 *FY97-98 *FY98-99 
*FY99-00 *FY00-01 *FY 01-02 *FYO02-03 *FY03-04 *FY04-05 


“FY Ogg “FYO6-07 
L) 
ವರಮಾಘಿಭಾಯದ ಇ% ಆಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
(ಸ್ಥಿರ 1999-2000 ಬೆಲೆಗಳಲ್ಲಿ ನೂರು ಕೋಟಿ ರೂಪಾಯಿ) 


ವಿಬಾಗ - v1 
ECCE ಯಲ್ಲಿ ಕೆಲವು ಪ್ರಮುಖ ವಿಚಾರಗಳು ಮತ್ತು ಕಾಳಜಿಗಳು 


ECCE ಯ ಹೊಣೆಗಾರಿಕ 


ಜುಲೈ 2006ರಿಂದ, 3ರಿಂದ 6 ವರ್ಷದ ವಯಸ್ಸಿನ ಮಕ್ಕಳ ಆರಂಭಿಕ ಬಾಲ್ಯದ ಶಿಕ್ಷಣ 
ಸೇರಿದಂತೆ ECCE ವಿಷಯವು ಸರ್ಕಾರದ ವ್ಯವಹಾರ ನಿಯಮಗಳ ಅಡಿಯಲ್ಲಿ ಮಾನವ 
ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಶಿಕಣ ಇಲಾಖೆಯಿಂದ ಹೊಸದಾಗಿ ಸೃಷ್ಟಿಸಿದ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವರ್ಗಾವಣೆಯಾಗಿದೆ. ಏಕೆಂದರೆ, ಸ್ಪಷ್ಟವಾಗಿ 
ಈ ಸಚಿವಾಲಯವು ್ಶCಲCE ಯ ಅತ್ಯಂತ ದೊಡ್ಡ ಕಾರ್ಯಕ್ರಮವಾದ ICDS ಅನ್ನು 
ಜಾರಿಗೊಳಿಸುತ್ತಿದೆ. ECಲE ಘಟಿಕವನ್ನು ಈ ಸಚಿವಾಲಯಕ್ಕೆ ವರ್ಗಾಯಿಸುವ ಮೂಲಕ 
ವ್ಯಾಪ್ಲಿಯು ವಿಸ್ತರಿಸುತ್ತದೆ ಹಾಗೂ ICDS ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಪಿಸಲಾದ ಆರೈಕೆ 
ಮತ್ತು ಶಿಕಣವನ್ನು ಹೆಚ್ಚಿನ ಮಕ್ಕಳು ಪಡೆಯುತ್ತಾರೆ ಎಂದು ಭಾವಿಸಲಾಗಿದೆ. ಆದಾಗ್ಯೂ, ಈ 
ನಿರ್ಧಾರದ ಪ್ರಾಯೋಗಿಕ ಪರಿಣಾಮಗಳ ಕುರಿತು ಪ್ರತಿಕ್ರಿಯೆ ನೀಡಲು ಸಮಯ ಇನ್ನೂ 
ಕೂಡಿ ಬಂದಿಲ್ಲ. ಏಕೆಂದರೆ ECCE ಯು ICDS ನ ಆರು ಘಟಕಗಳಲ್ಲಿ ಒಂದಾಗಿದ್ದು, ಆರನೇ 
ಒಂದರಷ್ಟು ಗಮನವನ್ನು ಮಾತ್ರವೇ ಪಡೆಯುತ್ತಿದೆ ಹಾಗೂ ವಿನ್ಯಾಸದಲ್ಲಿ ಪರಿಕಲ್ಪನಾತ್ಮಕ 
ಬದಲಾವಣೆ ಆಗದಿದ್ದರೆ ಇದೇ ರೀತಿ ಮುಂದುವರಿಯಲಿದೆ. 


ಈ ಆಡಳಿತಾತ್ಮಕ ಬದಲಾವಣೆಯು ಆರಂಭಿಕ ಬಾಲ್ಯದ ಶಿಕ್ಷಣದ ಹೊಣೆಗಾರಿಕೆ ಮತ್ತು 
ಅದು ಶಿಕಣ ವಲಯದಲ್ಲಿ ££ ಗೆ ನೀಡುವ ಕಡಮೆ ಆದ್ಯತೆಯಲ್ಲಿ ಪ್ರತಿಫಲಿಸುವುದನ್ನು 
ಕುರಿತು ಚರ್ಚೆಯನ್ನು ಹುಟ್ಟು ಹಾಕಿದೆ. ಶಿಕ್ಷಣದ ಕುರಿತು ರಾಷ್ಟ್ರೀಯ ನೀತಿ (1986) ಮತ್ತು 
ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟೆನಲ್ಲಿ (005) ಇದರ ಸೇರ್ಪಡೆಯ ಕುರಿತು ಒಂದು ಇಡೀ 
ಅಧ್ಯಾಯವನ್ನು ಮೀಸಲಿಡಲಾಗಿದ್ದರೂ, ಚರ್ಚೆ ಮಾತ್ರ) ಮುಂದುವರಿದಿದೆ. 
ಆಸಕ್ತಿದಾಯಕವೆಂದರೆ, ಹನ್ನೊಂದನೇ ಯೋಜನೆಗಾಗಿ ಯೋಜನಾ ಆಯೋಗವು ತನ್ನ 
ವಿಧಾನ ಪ್ರಬಂಧದ ಮೂಲಕ ECE ಅನ್ನು ಮಾನವ ಸಂಪನ್ಮೂಲ ಅಬಿವೃದ್ಧಿ 
ಸಚಿವಾಲಯದ $8A ಕಾರ್ಯಕ್ರಮದ ಅಡಿಯಲ್ಲಿ ಇರಿಸಲು ಸಲಹೆ ನೀಡಿದ್ದು, ICDS 
ಮೂಲಕ 3 ವರ್ಷ ವಯಸ್ಸಿನ ಕಳಗಿನ ಮಕ್ಕಳ ಆರೋಗ್ಯ ಮತ್ತು ಪೌಷ್ಠಿಕಾಂಶದ 
ಅಗತ್ಯತೆಗಳನ್ನು ಈಡೇರಿಸುವುದಕ್ಕಾಗಿ ಹೆಚ್ಚು ಕೇಂದ್ರಿತ ಹಾಗೂ ಆದ್ಯತೆ ಬೀಡುವ 
ವಿಧಾನವನ್ನು ಅಳವಡಿಸಲು ತಿಳಿಸಿದೆ. ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳನ್ನು ಹಿಡಿದಿಡುವುದು 
ಮತ್ತು ಗುಣಮಟ್ಟದಲ್ಲಿ ಸುಧಾರಣೆ ತರುವುದಕ್ಕಾಗಿ ಶಿಕ್ಷಣದ ಮೊದಲ ಹಂತವಾಗಿ ECCE 
ಹೊಂದಿರುವ ನಿರ್ಣಾಯಕ ಪಾತ್ರಕ್ಕೆ ಹೆಚ್ಚು ಒತ್ತು ನೀಡದೆ, ಬಹುಶಃ ಬಜೆಟ್‌ ಕಾರಣದಿಂದಾಗಿ 
ಮಾನವ ಸಂಪನ್ಮೂಲ ಅಬಿವೃದ್ಧಿ ಸಚಿವಾಲಯವು ಈ ವಿಚಾರಕ್ಕೆ ಸ್ಪಷ್ಟವಾಗಿ ಪ್ರತಿರೋಧ 
ತೋರಿದೆ. ECCE ಮತ್ತು ಇದರ ವಿವರಗಳನ್ನು ಅರ್ಥ ಮಾಡಿಕೊಳ್ಳುವ ವಿಚಾರದಲ್ಲೂ 
ಸಾಕಷ್ಟು ಅಸ್ಪಷ್ಟತೆ ಇದೆ. ದೆಹಲಿಯ ಶಾಲೆಗಳ ಪ್ರವೇಶ ಪ್ರಕ್ರಿಯೆ ಮತ್ತು ಇಲಾಖೆಯ 
ವರ್ಗಾವಣೆಗಳ ಸುತ್ತ ಉಂಟಾಗಿರುವ ವಿವಾದಗಳಲ್ಲಿ ಇದು ಇತ್ತೀಚೆಗೆ ಪ್ರತಿಫಲನಗೊಂಡಿದೆ. 
ಈ ಅಂಶಗಳ ಕುರಿತು ಹೆಚ್ಚಿನ ಸ್ಪಷ್ಟತೆ ಮತ್ತು ಅರಿವಿನ ಅಗತ್ಯವಿದ್ದು, “£ಲC೦E ಕುರಿತು 


ಪುತ್ರೇಕ ಬೀತಿ' ಯನ್ನು ರೂಪಿಸುವುದು ಮತ್ತು ಎಲ್ಲಾ ದೃಷ್ಟಿಕೋನಗಳಿಂದ ಹಾಗೂ 3ರಿಂದ 6 
ವರ್ಷ ವಯಸ್ಸಿನೊಳಗಿನ ಪ್ರತಿ ಉಪ ಹಂತಕ್ಕೆ ವಿವರಗಳನ್ನು ಸ್ಪಷ್ಟವಾಗಿ ರೂಪಿಸುವ 
ಮೂಲಕ ಇದನ್ನು ಸಾಧ್ಯವಾಗಿಸಬಹುದು; ಇಲ್ಲಿಯತನಕ ಪ್ರತೀ ವರ್ಷವೂ ಆ 
ವಯೋಮಾನದ ಮಕ್ಕಳ ಬದಲಾಗುತ್ತಿರುವ ಬೆಳವಣಿಗೆಯ ಅಗತ್ಯತೆಗಳು ಮತ್ತು 
ಬೇಡಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡದೆ ಅವರನ್ನು ಏಕರೂಪದ ಗುಂಪಾಗಿ 
ಪರಿಗಣಿಸಲಾಗುತ್ತಿತ್ತು. 


ಆರಂಭಿಕ ಬಾಲ್ಯದ ಶಿಕ್ಷಣದ ಗುಣಮಟ್ಟಿ ಮತ್ತು ನಿಯಂತ್ರಣ 


ECCE ಪರಿಣಾಮದ ಹರವು, ಮುನ್ನೇರ್ಪಾಡಿನ ಗುಣಮಟ್ಟಿಕ್ಕ ನೇರವಾಗಿ ಸಂಬಂಧಿಸಿದೆ 
ಎಂದು ಸಂಶೋಧನೆಯು ಸಾಬೀತುಪಡಿಸಿದೆ. ಸಾರ್ವಜನಿಕ ವಲಯದ ಪ್ರಸ್ತುತ ವಿಧಾನವು 
ಬಹುಪಾಲು ಕನಿಷ್ಠತಾವಾದಿ ವಿಧಾನವಾಗಿದ್ದ, ಹೆಚ್ಚಿನ ಲಾಭವನ್ನು ತಂದು 
ಕೊಡುವುದಿಲ್ಲ. ವೃತ್ತಿಪರವಾಗಿ ತರಬೇತಾದ ಶಿಕ್ಷಕರ ಲಭ್ಯತೆ ಸೇರಿದಂತೆ ಮೂಲಭೂತ 
ಕಲಿಕಾ ವಾತಾವರಣವನ್ನಾದರೂ ಖಚಿತಪಡಿಸುವುದು ಮುಖ್ಯ. ಅಗತ್ಯ ಮೂಲಭೂತ 


ಸೌಕರ್ಯ ಮತ್ತು ಮುನ್ನೇರ್ಪಾಡಿನ ಜೊತೆಗೆ ಗಮನ ಹರಿಸಬೇಕಾದ ಹಾಗೂ ನೇರ 
ಪರಿಣಾಮ ಬೀರಬಲ್ಲ ಇನ್ನೆರಡು ಪ್ರಮುಖ ಅಂಶಗಳೆಂದರೆ £CಲE ಪಠ್ಯಕ್ರಮ ಮತ್ತು 
ತರಬೇತಿ. 


3-6 ವರ್ಷ ವಯಸ್ಸಿನವರಿಗೆ ರೂಪಿಸಬೇಕಾದ £CCE ಪಠ್ಯಕ್ರಮ: 


ಬಾರತದಲ್ಲಿ, ನೀತಿ ಮತ್ತು ಹೊಂದಿಸಲಾದ ಪಠ್ಯಕ್ರಮ ಗುರಿಗಳಿಗೆ ಸಂಬಂಧಿಸಿದಂತೆ, 
ಬದುಕಿನ ಮೊದಲ ಆರು ವರ್ಷಗಳು, ಮಗುವಿನ ಜೀವನ ಪರ್ಯಂತ ಕಲಿಕೆ ಮತ್ತು 
ಬೆಳವಣಿಗೆಗೆ ಭದ್ರ ಬುನಾದಿ ಹಾಕುವುದಕ್ಕಾಗಿ ನಿರ್ಣಾಯಕವೆನಿಸಿವೆ ಎ೦ಬ ಸ್ಪಷ್ಟ ಅರಿವು 
ಇದೆ. ECCE ಯು ಪ್ರಸವಪೂರ್ವದ ಹಂತದಿಂದ 8 ವರ್ಷಗಳ ತನಕದ ಮಗುವಿನ ಸಮಗ್ರ 
ಬೆಳವಣಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದು ಸಂಜ್ಞಾನಾತ್ಮಕ ಬೆಳವಣಿಗೆ, 
ಭಾಷಾ ಬೆಳವಣಿಗೆ, ಸಾಮಾಜಿಕ ಮತ್ತು ಸಂವೇಗಾತಕ ಬೆಳವಣಿಗೆ, ದೈಹಿಕ ಮತ್ತು ಚಾಲಕ 
ಬೆಳವಣಿಗೆ, ಸೃಜನಶೀಲತೆ ಮತ್ತು ಕಲಾಮೀಮಾಂಸೆಯ ಗುಣ ಗ್ರಹಣದ ಬೆಳವಣಿಗೆ, 
ವೈಯಕಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಿಗೆ ಸಂಬಂಧಿಸಿದ ಮೌಲ್ಯಗಳ ಬೆಳವಣಿಗೆ, 
ವೈಜ್ಞಾನಿಕ ರೀತಿಯಲ್ಲಿ ಯೋಚಿಸುವುದು ಮತ್ತು ಆರೋಗ್ಯದಾಯಕ ಅಭ್ಯಾಸಗಳನ್ನು 
ಬೆಳೆಸಿಕೊಳ್ಳುವುದು ಮುಂತಾದ ವಿವಿಧ ಅಂಶಗಳಿಗೆ ಗಮನ ವೀಡುವುದನ್ನು ಒಳಗೊಂಡಿದೆ. 
ಮೇಲಿನ ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸಲು ಬೇಕಾಗುವ ಚಟುವಟಿಕೆಗಳು, 
ಅನುಭವಗಳು ಮತ್ತು ಪರಿಸರವು ್ಶcಲE ಪಠ್ಯಕ್ರಮದ ತಿರುಳನ್ನು ವ್ಯವಸ್ಥೆಗೊಳಿಸುತ್ತವೆ. ಈ 
ಪಠ್ಯಕ್ರಮವನ್ನು ಮೂರು ಉಪ - ಹಂತಗಳಲ್ಲಿ ಕಲ್ಪಿಸಲಾಗಿದೆ: ಆರಂಭಿಕ ಪ್ರಚೋದನೆ - 
ಮೂರು ವರ್ಷ ವಯಸ್ಸಿನ ಕಳಗಿನವರಿಗಾಗಿ ಮುಖ್ಯವಾಗಿ ಪೋಷಕರ ಪಾಲ್ಗೊಳ್ಳುವಿಕೆಯ 
ಮೂಲಕ ಹಾಗೂ ಸಾಪೇಕ್ಷವಾಗಿ ರಾಚನಿಕವಲ್ಲದ, ಮಗುವನ್ನು ಪೋಷಿಸುವ ರೀತಿಯಲ್ಲಿ 
ಶಿಕ್ಷಣ; ಸಂಘಟಿತ ಕೇಂದ್ರ ಆಧಾರಿತ ನಲಿ-ಕಲಿ ಮತ್ತು ಬೆಳವಣಿಗೆ -ಉದ್ದೇಶಿತ ಪಠ್ಯಕ್ರಮ 


— 3-415 ವರ್ಷ ವಯಸ್ಸಿನ ಮಕ್ಕಳಿಗಾಗಿ; ಮತ್ತು ಶಾಲಾ ಪೂರ್ವಸಿದ್ಧತೆ ಪಠ್ಯಕ್ರಮ - ಇದು 
ಶಾಲೆ ಸೇರಲು ಬಯಸುವ ಸಂಭಾವ್ಯ ಮಕ್ಕಳಿಗಾಗಿ ಇರುವ ಪಠ್ಯಕ್ರಮ, ಅಂದರೆ 4/5ರಿಂದ 6 


ವರ್ಷ ವಯಸ್ಸಿನ ಮಕ್ಕಳಿಗಾಗಿ. ಇದು ಪ್ರಾಥಮಿಕ ಶಾಲೆಗೆ ಪೂರ್ವಸಿದ್ದತೆಯಾಗಿ ಓದುವ 
ಮತ್ತು ಬರೆಯುವ ಸಿದ್ಧತೆ ಮತ್ತು ಸಂಖ್ಯಾ ಸಿದ್ಧತೆಯನ್ನು ಒಳಗೊಂಡಿದೆ. ಬೆಳವಣಿಗೆಯ 
ಹಿತದೃಷ್ಟಿಯಿಂದ ಸೂಕ್ತ ವೆನಿಸುವ ಪಠ್ಯಕ್ರಮದಲ್ಲಿನ ಈ ಒತ್ತನ್ನು ಆಗಲೇ ರಾಷ್ಟ್ರೀಯ 
ಪಠ್ಯಕ್ರಮ ಚೌಕಟ್ಟಿನ (2000) ಮೂಲಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣಕ್ಕಾಗಿ ರಾಷ್ಟೀಯ 
ಪಠ್ಯಕ್ರಮ ಚೌಕಟ್ಟು (National Curriculum Framework for Elementary and Secondary 
Education (NCFESE), 1988) ಮತ್ತು ಈಗ ತೀರಾ ಇತ್ತೀಚಿಗೆ ರಾಷ್ಟೀಯ ಪಠ್ಯಕ್ರಮ ಚೌಕಟ್ಟು 
(NCERT, 2005b) ಪುನರುಜ್ಮರಿಸಿವೆ. ಜೊತೆಗೆ, ಈ ಚೌಕಟ್ಟು, ECCE ಯಿಂದ ಎರಡನೇ 


ತರಗತಿಯ ತನಕ ಮಗುವಿನ ಶಿಕಣವನ್ನು ಅವಿಚ್ನಿನ್ನ ಸರಣಿಯಾಗಿ ಪರಿಗಣಿಸುತ್ತದೆ ಹಾಗೂ 
ವಿಧಾನ ಮತ್ತು ವಿಧಾನಶಾಸ್ಪದ ಮುಂದುವರಿಕೆಗೆ ಒತ್ತು ನೀಡುತ್ತದೆ. ಎಲ್ಲಾ ಪಠ್ಯಕ್ರಮ 
ಚೌಕಟ್ಟುಗಳು ECCE ಹಂತದಲ್ಲಿ ಔಪಚಾರಿಕ ಶಿಕ್ಷಣ ಮತ್ತು ಮಕ್ಕಳ ಔಪಚಾರಿಕ 
ಮೌಲ್ಯಮಾಪನವನ್ನು ಅಸಮ್ಮತಿಸುತವೆ. ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು 
ತರಬೇತಿ ಮಂಡಳಿಯು (National Council of Educational Research and Training (NCERT)) 
ನಿರಂತರವಾಗಿ ECCE ಗಾಗಿ ಅನೇಕ ಮಾರ್ಗದರ್ಶಿ ಪುಸ್ತಕಗಳು ಮತ್ತು ತರಬೇತಿ 
ಕೈಪಿಡಿಗಳನ್ನು ರಾಜ್ಯಗಳು ಮತ್ತು ನECCE ಅನುಷ್ಠಾನಗೊಳಿಸುವ ಸಂಸ್ಥೆಗಳಿಗಾಗಿ 
ತಯಾರಿಸಿದೆ. ಆದಾಗ್ಯೂ, ಮೇಲೆ ಚರ್ಚಿಸಿದಂತೆ, ECಲE ಯ ವ್ಯಾಪ್ತಿ ಮತ್ತು ಸ್ವರೂಪವನ್ನು 
ಇನ್ನಷ್ಟು ವಿವರವಾಗಿ ವಿಶ್ಲೇಷಣೆ ಮಾಡಿ ವಿಶಾಲವಾಗಿ ಹಬ್ಬಿಸಬೇಕಿದೆ. 


ದೇಶದಲ್ಲಿ £ಲ೦E ಗೆ ಅನುಕೂಲಕರ ವೀತಿ ಜೌಕಟ್ಟಿ ಮತ್ತು ಸೂಕ್ತ ಪಠ್ಯಕ್ರಮ 
ಮಾರ್ಗದರ್ಶನವು ಲಭ್ಯವಿದೆಯಾದರೂ, ವಾಸ್ತವದ ವಿಚಾರವೇನೆಂದರೆ, ಏನನ್ನು 
ಸೂಚಿಸಲಾಗಿದೆ ಅಥವಾ ಸಲಹೆ ಮಾಡಲಾಗಿದೆ ಮತ್ತು ಏನನ್ನು ಅಭ್ಯಸಿಸಲಾಗುತ್ತಿದೆ ಇದರ 
ನಡುವೆ ಬೃಹತ್‌ ಅಂತರವಿದೆ. ಕಾರ್ಯರೀತಿಗೆ ಸಂಬಂಧಿಸಿದಂತೆ ವಿಶಾಲ ಶ್ರೇಣಿ ಇದ್ದು, 


ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರಾಥಮಿಕ ಪಠ್ಯಕ್ರಮದ ಕೆಳಮುಖ ವಿಸ್ತರಣೆಯಾಗಿರುವ ಹಾಗೂ 
ಅತಿಯಾದ  ಹೊರೆಯೆಮನಿಸುವ ಖಾಸಗಿ ಶಾಲಾಪೂರ್ವ ಪಠ್ಯಕ್ರಮದಿಂದ ಹಿಡಿದು 
ಅತ್ಯಧಿಕವಾಗಿ ಸಾರಗುಂದಿಸಿದ "ಬರೇ ಹಾಡು ಮತ್ತು ಪ್ರಾಸಗಳ' ICDs ಶಾಲಾಪೂರ್ವ ಶಿಕ್ಷಣ 
ಪಠ್ಯಕ್ರಮವನ್ನು ನಾವು ಕಾಣಬಹುದು. ಮೂರು ರಾಜ್ಯಗಳಲ್ಲಿ 1೮೦58 ಕಾರ್ಯಕ್ರಮದ ECE 
ಘಫಟಿಕದ ಪರಿಶೀಲನೆ ನಡೆಸಿದ ಇತ್ತೀಚಿನ ಅಧ್ಯಯನದ (MRB, 2007) ಪ್ರಕಾರ, 
ಸರಾಸರಿಯಾಗಿ ಅಂಗನವಾಡಿಗಳು ಎರಡರಿಂದ ಎರಡೂವರೆ ಗಂಟೆಗಳ ಕಾಲ ಕಾರ್ಯ 
ನಿರ್ವಹಿಸುತ್ತವೆ ಹಾಗೂ ಒಟ್ಟಾರೆಯಾಗಿ, 66 ಶೇಕಡಾದಷ್ಟು ಅಂಗನವಾಡಿಗಳಲ್ಲಿ 
ಕಾರ್ಯಕರ್ತರು ಮತ್ತು ಮಕ್ಕಳು, ಹಾಜರಿ ತೆಗೆದುಕೂಳ್ಳವುದು, ಮಕ್ಕಳಿಗೆ ಆಹಾರ 
ನೀಡುವುದು, ಮತ್ತು ಮಕ್ಕಳು ಪ್ರಾಸಗಳು ಮತ್ತು ಹಾಡುಗಳು ಹಾಡುವಂತೆ ಮಾಡುವುದು 
ಮುಂತಾದ ದೈನಂದಿನ ಚಟುವಟಿಕೆಗಳಲ್ಲೇ ಕಾಲ ಕಳೆಯುವುದನ್ನು ಗಮನಿಸಲಾಗಿದೆ. 
ಗಮನಿಸಲಾದ ಶೇಕಡಾ 58 ಅಂಗನವಾಡಿಗಳಲ್ಲಿ, ಮಕ್ಕಳಿಗೆ ಔಪಚಾರಿಕವಾಗಿ ಓದುವುದು 
ಮತ್ತು ಬರೆಯುವುದನ್ನು ಕಲಿಸುವುದು ಕಂಡು ಬಂತು. ಕನಿಷ್ಠ ಆಟಿ ಮತ್ತು ಕಲಿಕಾ 
ಸಾಮಗ್ರಿಯ ಬೆಂಬಲದೊಂದಿಗೆ ಶಾಲಾಪೂರ್ವದ ಶೈಕ್ಷಣಿಕ ಚಟುವಟಿಕೆಗಳನ್ನು 
ನಡೆಸಲಾಗುತ್ತದೆ. ಅಲ್ಲದೆ ಅಸಮರ್ಪಕ ಹೊರಾಂಗಣ ಮತ್ತು ಒಳಾಂಗಣ ಸ್ಥಳಾವಕಾಶ 
ಮತ್ತು ಮೂಲಭೂತ ಸೌಕರ್ಯಗಳು ಮತ್ತು ಸಮರ್ಥ ಕಾರ್ಯಕರ್ತರ ಕೂರತೆ ಎದ್ದು 
ಕಾಣುತ್ತದೆ. ಅಂಗನವಾಡಿ ಕಾರ್ಯಕರ್ತೆಯು ಶಾಲಾ ಪೂರ್ವದ ಶಿಕ್ಷಣದ ಜೊತೆಗೆ ಇತರ 
ಐದು ಕಾರ್ಯಗಳನ್ನು ನಡೆಸಬೇಕು. ಇದರಿಂದಾಗಿ ಅವರ ಕೆಲಸವು ಸಾಕಷ್ಟು ಅವಾಸ್ಪವಿಕ 
ಎನಿಸುತ್ತದೆ. 1€DS ಕುರಿತ ಇತ್ತೀಚಿನ ಸಮಾಲೋಚನೆಗಳು ECCE ಗೆ ಸಮರ್ಪಿತ ಎರಡನೇ 
ಕಾರ್ಯಕರ್ತರ ಅಗತ್ಯತೆಯನ್ನು ಬಲವಾಗಿ ಒತ್ತಿ ಹೇಳಿವೆ. 


ಇನ್ನೊಂದೆಡೆ, ಖಾಸಗಿ! ಸಾರ್ವಜನಿಕ ನರ್ಸರಿ ಶಾಲೆಗಳ ಶಾಲಾಪೂರ್ವ ಶಿಕ್ಷಣವು 
ಬಹುಮಟ್ಟಿಗೆ ಪ್ರಾಥಮಿಕ ಶಿಕ್ಷಣ ಪಠ್ಯಕ್ರಮದ ಕೆಳಮುಖ ವಿಸ್ತರಣೆ ಎನಿಸಿದೆ. ಅಲ್ಲದೆ ಶಿಕಕರಿಗೆ 
ಹೆಚ್ಚಿನ ಸಂದರ್ಭದಲ್ಲಿ £CಲE ತರಬೇತಿ ಸಿಕ್ಕಿರುವುದಿಲ್ಲ. ಸಮೀಕ್ಷೆಗಳ ಪ್ರಕಾರ, ECCE 
ಯನ್ನು ಅದರದ್ದೇ ಆದ ಗುಣಲಕ್ಷಣಗಳು ಮತ್ತು ಪಠ್ಯಕ್ರಮದ ಜೊತೆಗೆ ಶಿಕ್ಷಣದ ನಿರ್ದಿಷ್ಟ 
ಉಪ ಹಂತವಾಗಿ ರೂಪಿಸುವ ತತ್ವಗಳಿಗೆ ಶಾಲಾಪೂರ್ವ ಶಾಲೆಗಳು ಹೆಚ್ಚಿನ ಗಮನ ನೀಡಿಲ್ಲ. 
ಮುಖ್ಯವಾಗಿ ECCE ಯ ಗುಣಮಟ್ಟಿವನ್ನು ನಿಯಂತಿಸಬಲ್ಲ ಯಾವುದೇ ನಿಯಂತ್ರಣ ಮತ್ತು 
ಮಾನ್ಯತೆ ವ್ಯವಸ್ಥೆಯು ಭಾರತದಲ್ಲಿ ಇಲ್ಲದ ಕಾರಣ ನೀತಿ ಮತ್ತು ಕಾರ್ಯರೀತಿ ನಡುವಿನ 
ಅಂತರವು ಸೃಷ್ಟಿಯಾಗಿದೆ. ಇದು "ಲಿಸ್ಪಾ ಫೇರ್‌ (10552 fಡir - ತಾಟಿಸ್ತ್ಯ ಮೀತಿ ಅಥವಾ 
ವ್ಯಾಪಾರ ಸ್ವಾತಂತ್ಯ)' ನಂತಹ ಸನ್ನಿವೇಶವನ್ನು ಸೃಷ್ಠಿ ಮಾಡಿದ್ದು, ಇದರಿಂದಾಗಿ 
ಮುಖ್ಯವಾಗಿ ನಗರಗಳಲ್ಲಿ ಮಾನ್ಯತೆ ಪಡೆಯದ ಖಾಸಗಿ ಸಂಸ್ಥೆಗಳ ಅನಿರ್ಬಂಧಿತ 
ಬೆಳವಣಿಗೆಗೆ ಕಾರಣವಾಗಿದೆ. ಮಕ್ಕಳು ಬೆಳವಣಿಗೆಯ ದೃಷ್ಟಿಯಿಂದ ಸಿದ್ಧರಾಗದೆ ಇರುವ 
ಹಂತದಲ್ಲಿ ಪ್ರಾಥಮಿಕ ಹಂತದ ಪಠ್ಯಕ್ರಮವನ್ನು ಅಳವಡಿಸಲು ಹಾಗೂ ಕರಿಣ ಮತ್ತು 
ಕಟ್ಟುನಿಟ್ಟಾದ ರೀತಿಯಲ್ಲಿ ಇದನ್ನು ಜಾರಿಗೊಳಿಸಲು ಹಾಗೂ ಮೀಗೆ ಎಳೆಯ ಮಕ್ಕಳ ಮೇಲೆ 
ಶೈಕ್ಷಣಿಕ ಒತ್ತಡವನ್ನು ಹಾಕಲು ಈ ಸಂಸ್ಥೆಗಳು ಹಿಂಜರಿಯುವುದಿಲ್ಲ. ಈ ಒತ್ತಡಗಳು 
“ಪಠ್ಯಕ್ರಮದ ಭಾರ' ಎಂದು ಕರೆಯಲ್ಪಡುವ ವಿದ್ಯಮಾನದ ಆರಂಬಿಕ ಬಿಂದು ಎನಿಸುತದೆ 
ಹಾಗೂ ಕಲಿಕೆಯ ಮೇಲೆ ಸಾಕಷ್ಟು ವ್ಯತಿರಿಕ ಪರಿಣಾಮವನ್ನು ಬೀರುತ್ತದೆ. ಶೈಕ್ಷಣಿಕ 
ಹೊರೆಯನ್ನು ಕಡಮೆ ಮಾಡಲು ಸಲಹೆಗಳನ್ನು ಪಡೆಯುವುದಕ್ಕಾಗಿ ಭಾರತ ಸರ್ಕಾರವು 
1990ರಲ್ಲಿ ಒಂದು ಸಮಿತಿಯನ್ನು ರೂಪಿಸಿತು. ಮುಖ್ಯವಾಗಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳು 
ಹೊರಬೇಕಾದ ಪಠ್ಯಪುಸ್ತಕಗಳ ಸಂಖ್ಯೆಯ ಕಾರಣ ಉಂಟಾಗುವ ದೈಹಿಕ ಭಾರ ಮಾತ್ರವಲ್ಲದೆ 
ಗ್ರಹಿಕೆಯ ಕೊರತೆಗೆ ಕಾರಣವಾಗುವ ಭಾರದ ವಿಚಾರದ ಕುರಿತು ಸಹ ಈ ಸಮಿತಿಯು 
ಪ್ರಶ್ನೆಗಳನ್ನು ಎತ್ತಿತು. “ಸಾಕಷ್ಟು ವಿಚಾರಗಳನ್ನು ಕಲಿಸಲಾಗುತದೆ, ಆದರೆ ತಿಳಿದುಕೊಳ್ಳವ 
ಅಥವಾ ಅರ್ಥ ಮಾಡಿಕೊಳ್ಳುವ ವಿಷಯಗಳು ತುಂಬಾ ಕಡಮೆ” ಎಂಬುದನ್ನು ಇದು 
ಗಮನಿಸಿತು. ಮೂರು R ಗಳ ಕಲಿಕೆ, ಔಪಚಾರಿಕ ಮೌಲ್ಯಮಾಪನ, ಎರಡು ಅಧವಾ 
ಎರಡೂವರೆ ವರ್ಷ ವಯಸ್ಸಿನಷ್ಟು ಎಳೆಯ ಪ್ರಾಯದಲ್ಲಿ ದಾಖಲಾತಿ - ಇವೆಲ್ಲವೂ 
ಯಶಸ್ಸನ್ನು ಅನುಭವಿಸಬೇಕಾದ ಮತ್ತು ಸಕಾರಾತ್ಮಕ ಸ್ವಸ್ವರೂಪ-ಕಲ್ಪನೆಯನ್ನು 


ಬೆಳಸಿಕೊಳ್ಳಬೇಕಾದ ವಯಸ್ಸಿನಲ್ಲಿ ಈ ಎಳೆಯ ಮಕ್ಕಳಿನ ಮೇಲೆ ಒತ್ತಡವನ್ನು ಹಾಕುತ್ತವೆ. 
ಮಕ್ಕಳಿಗೆ ಮತ್ತು ಹೆತ್ತವರಿಗೆ ಪ್ರವೇಶ ಪರೀಕ್ಷೆಗಳು, ಮನೆ-ಪಾಠ ಕೆಲಸ, ಅ೦ತರಕ್ರಿಯೆಯ 


ಮಾಧ್ಯಮವಾಗಿ ಇಂಗಿಷ್‌ ಭಾಷೆಯನ್ನು ಬಳಸಬೇಕಾದ ಬೇಡಿಕೆ, ಮತ್ತು ಎಳೆಯ ಮಕ್ಕಳಿಗಾಗಿ 
ಶಾಲೆಗಳು ಸೂಚಿಸಿದ ಖಾಸಗಿ ಪ್ರಕಾಶಕರ ದೊಡ್ಡ ಪ್ರಮಾಣದ ಪುಸ್ತಕಗಳು - ಇವೆಲ್ಲವೂ 
ECCE ಯ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಕಾಳಜಿಯ ಇತರ ಕ್ಷೇತ್ರಗಳಾಗಿವೆ ಹಾಗೂ ಹೆಚ್ಚು 
ನಿರ್ದಿಷ್ಟವಾಗಿ ಖಾಸಗಿ ನರ್ನರಿ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಅನ್ನಯಿಸುತವೆ. ಈ 
ಕಾರ್ಯರೀತಿಗಳು ಮಕ್ಕಳ ಹಾಗೂ ಒಟ್ಟಾರೆಯಾಗಿ ವ್ಯವಸ್ಥೆಯ ಆರೋಗ್ಯಕ್ಕೆ 
ಹಾನಿಕಾರಕವಾಗಿವೆ ಎಂಬುದನ್ನು ಒಪ್ಪಿಕೊಳ್ಳಲಾಗಿದೆ ಮತ್ತು ಸಮುದಾಯದ ಸದಸ್ಯರು 
ಹೆಚ್ಚ. ಆಯುವ ಮತ್ತು/ ಅಥವಾ ಬೇಡಿಕೆಯ ಗ್ರಾಹಕರಾಗಿ ವರ್ತಿಸುವಂತೆ ಅರಿವು 
ಮೂಡಿಸುವ ಅಗತ್ಯತೆಯನ್ನು ಎವೀತಿ ದಾಖಲೆಗಳು ಒತ್ತಿ ಹೇಳಿವೆ. ಇದು ಒಂದು 
ಪರಿಣಾಮಕಾರಿಯದ ನಿಗಾ! ನಿಯಂತ್ರಣದ ಸಾಧನವಾಗಿ ನೆರವಾಗಬಹುದು. ಈ ಅಂಶವನ್ನು 
ಇನ್ನಷ್ಟು ಉತ್ತೇಜಿಸುವ ಅಗತ್ಯವಿದೆ. 


ತರಬೇತಿ ಸಂಭಾರಗಳು ಮತು ಸಾಂಸ್ಥಿಕ ನೆರವು 


ತರಗತಿಯ ನಿರ್ದಿಷ್ಟ ಸನ್ನಿವೇಶದ ಅಗತ್ಯತೆಗಳಿಗೆ ಗಮನ ಹರಿಸಲು ಶಿಕಕರನ್ನು 
ಸಿದ್ಧಗೊಳಿಸುವ ಅತ್ಯಂತ ವಿಶೇಷಜ್ಞ ಕೌಶಲ್ಯಗಳು ಮತ್ತು ಜ್ಞಾನದ ಅಗತ್ಯವಿರುವ ನಲಿ-ಕಲಿ 


ಆಧಾರಿತ ಮತ್ತು ಮಗು ಕೇಂದ್ರಿತ ವಿಧಾನಶಾಸ್ಪದ ಮೇಲೆ £EಲಲE ಯು ಗಮನ ನೀಡುವ 
ಕಾರಣ ಇದರ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ££ ಶಿಕ್ಷಕರು! ಸೇವೆ ಒದಗಿಸುವವರನ್ನು 
ಪರಿಣಾಮಕಾರಿಯಾಗಿ ಸಜ್ಜುಗೊಳಿಸುವುದು ಅತ್ಯಗತ್ಯ. ಪ್ರಾಥಮಿಕ ಶಾಲೆಯ 
ಅನುಭವವನ್ನು ಸ್ವತಃ ಎಲ್ಲಾ ಶಿಕಕರು ಪಡೆದಿರುತ್ತಾರೆ ಹಾಗೂ ನಿಕಟ ಪರಿಚಯವನ್ನು 
ಹೊಂದಿರುತ್ತಾರೆ, ಆದರೆ ECCE ಕುರಿತಂತೆ ಹಾಗಲ್ಲ. ಸಾಪೇಕ್ಷವಾಗಿ ಇದು ಕಡಮೆ ತಿಳಿದಿರುವ 
ಅಥವಾ ಅನುಭವದ ಕ್ಲೇತವಾಗಿರುತ್ತದೆ. ಒಂದೆಡೆ ಇದು ಸವಾಲಿನ ವಿಷಯವಾಗಿದ್ದರೂ, 
ಇನ್ನೊಂದೆಡೆ £ಲಲE ತರಬೇತಿಗೆ ಸೂಚಿಸಲಾದ ಅಗತ್ಯತೆಗಳು ಅಥವಾ ಮಾನದಂಡಗಳು 
ಇಲ್ಲ ಹಾಗೂ ತರಬೇತಿಯ ಮುನ್ನೇರ್ಪಾಡುಗಳ ಅವಧಿ ಮತ್ತು ಸ್ವರೂಪವು ವಿಪರೀತ 
ಅವನಿರ್ದಿಷ್ಟವಾಗಿದೆ. ಇದು ಕಲವು ದಿನಗಳ ಅವಧಿಯಿಂದ (ತಮ್ಮದೇ ಆದ ಕೋರ್ಸುಗಳನ್ನು 
ನಡೆಸುವ ಅನೇಕ N6೦ ಗಳ ವಿಚಾರದಲ್ಲಿ) ಹಿಡಿದು ಎರಡು ವಾರಗಳ ತನಕ (CDS 
ಆಗಿದ್ದಲ್ಲಿ), ಹಾಗೂ ಶಿಕ್ಷಕರನ್ನು ಶಾಲಾಪೂರ್ವದ ಹಂತಕ್ಕೆ 4-6 ವರ್ಷಗಳು) ಮತ್ತು 
ಪ್ರಾಥಮಿಕ ಹಂತದ ಮೊದಲು ಎರಡು ತರಗತಿಗಳಿಗೆ (6-8 ವರ್ಷಗಳು) ಸಿದ್ದಪಡಿಸುವ 
ಸಾಪೇಕ್ಷ ದೀರ್ಪ ಸಮಯ ವ್ಯಾಪ್ತಿಯ (ಎರಡು ವರ್ಷಗಳ ತನಕದ) ಸಮಗ್ರ ನರ್ಸರಿ ಶಿಕ್ಷಕರ 
ತರಬೇತಿ ಕಾರ್ಯಕ್ರಮ (Nursery Teachers’ Training (NTT) Aರಿದಂತೆ ವಿಶಾಲ 
ಶ್ರೇಣಿಯನ್ನು ಹೊಂದಿದೆ. ಅಲ್ಲದೆ, ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಮತ್ತು ಅನೇಕ ರಾಜ್ಯ 
ಶಿಕ್ಷಣ ಮಂಡಳಿಗಳ ಶಿಕಣದ (42) ಉನ್ನತ/ ಹಿರಿಯ ಪ್ರೌಢ ಹಂತದ ಪಠ್ಯಕ್ರಮದಲ್ಲಿ ECCE 
ಯನ್ನು ವೃತ್ತಿಪರ ಶಿಕ್ಷಣದ ಕೇತ್ರವಾಗಿ ಒಳಗೊಳ್ಳಲಾಗಿದೆ. ್ಶECಲE ಯಲ್ಲಿ ಸರ್ಟಿಫಿಕೇಟ್‌ 
ಮತ್ತು ಡಿಪ್ಲೊಮಾ ಕೋರ್ಸುಗಳನ್ನು ನೀಡುವುದಕ್ಕಾಗಿ ತರಬೇತಿಯ ಮುಕ ಮತ್ತು ದೂರ 
ಕಲಿಕೆ ವಿಧಾನವನ್ನು ಸಹ ವ್ಯಾಪಕವಾಗಿ ಬಳಸಲಾಗಿದೆ. ಇಂದಿರಾ ಗಾಂಧಿ ನ್ಯಾಷನಲ್‌ 
ಓಪನ್‌ ಯೂನಿವರ್ಸಿಟಿ ((GN೦U), ನ್ಯಾಷನಲ್‌ ಇನ್ನಿಟ್ಯೊಟ್‌ ಆಫ್‌ ಓಪನ್‌ ಸ್ಮೂಲಿಂಗ್‌ 
(NI0S) ಹಾಗೂ ರಾಜ್ಯಕ್ಕೆ ಸೀಮಿತವಾದ ಮುಕ ವಿಶ್ವನಿದ್ಯಾಲಯಗಳಾದ (State Specific Open 
Universities (SSOU ಗಳು) ಕೋಟಿ ಓಪನ್‌ ಯೂನಿವರ್ಸಿಟಿ ಆಫ್‌ ರಾಜಸ್ಮಾನ್‌, ಭೋಜ್‌ 
ಓಪನ್‌ ಯೂನಿವರ್ಸಿಟಿ ಆಫ್‌ ಮಧ್ಯ ಪ್ರದೇಶ್‌, ಮತ್ತು ್ಣ್ಛDT ಓಪನ್‌ ಯೂನಿವರ್ಸಿಟಿ ಆಫ್‌ 
ಉತ್ತರ ಪ್ರದೇಶ್‌ ಇತ್ಯಾದಿಗಳು ಮುಕ್ತ ದೂರ ಶಿಕ್ಷಣ ವ್ಯವಸ್ಥೆಯ ಮೂಲಕ ವಿಶೇಷಜ್ಞ 
ಸರ್ಟಿಫಿಕೇಟ್‌ ಮತ್ತು/ಅಥವಾ ಡಿಪ್ಲೊಮಾ ಕೋರ್ಸುಗಳನ್ನು CCE ಯಲ್ಲಿ ನೀಡುತ್ತಿವೆ. 
ಸೀನಿಯರ್‌ ಸೆಕೆಂಡರಿ ಶಿಕಣವು ಈ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆಯಲು ಬೇಕಾಗುವ 
ವಿದ್ಯಾರ್ಹತೆಯಾಗಿದೆ. ಅಭ್ಯರ್ಥಿಯು ಈ ಕಾರ್ಯಕ್ರಮವನ್ನು ಒಂದರಿಂದ ನಾಲ್ಕು ವರ್ಷಗಳ 
ಶ್ರೇಣಿಯಲ್ಲಿ ಪೂರ್ಣಗೊಳಿಸುವ೦ತಾಗಲು ಇದರ ಅವಧಿಯನ್ನು ಹೊಂದಿಕೊಳ್ಳುವಂತೆ 
ಇಡಲಾಗಿದೆ. ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಮಂಡಳಿಯು (National Council of Teacher Education 
(NCTE) ಸಹ ಶಾಲಾಪೂರ್ವ ಮತ್ತು ನರ್ಸರಿ ಶಿಕಕರ ತರಬೇತಿ ಕೋರ್ಸುಗಳನ್ನು ನಡೆಸುವ 
ಸಂಸ್ಥೆಗಳಿಗೆ ಮಾನ್ಯತೆ ನೀಡುವ ಕೆಲಸವನ್ನು ಕೈಗೆತ್ತಿಕೊಂಡಿದೆ. ಸದ್ಯಕ್ಕೆ ದೇಶದಲ್ಲಿ 5938 
ವಿದ್ಯಾರ್ಥಿಗಳಿಗೆ ಪ್ರವೇಶ ಒದಗಿಸಬಲ್ಲ, NCTE ಯಿಂದ ಮಾನ್ಯತೆ ಪಡೆದ 124 ಶಾಲಾಪೂರ್ವ 
ಮತ್ತು ನರ್ಸರಿ ಶಿಕಕರ ತರಬೇತಿ ಕೋರ್ಸುಗಳಿವೆ (NCTE, 2005). ಈ ಸಂಸ್ಥೆಗಳು 15 
ರಾಜ್ಯಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. ಆದಾಗ್ಯೂ, ಮಾನದಂಡದ ಕಾರಣ, ಈ 


ಕೋರ್ಸುಗಳು ಸುಮಾರು 20 ರಾಜ್ಯಗಳು/ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಭ್ಯವಿಲ್ಲ. ಇಲ್ಲಿ 
ಮಾನ್ಯತೆ ಪಡೆದ ಯಾವುದೇ ಶಾಲಾಪೂರ್ವ! ನರ್ಸರಿ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳಿಲ್ಲ. NCTE 
ಮಾನದಂಡಗಳು ಸಾಕಷ್ಟು ಪ್ರಮಾಣದಲ್ಲಿ ಗುಣಮಟ್ಟಿದ ಆಯಾಮಗಳನ್ನು 
ಒಳಗೊಂಡಿರುವುದಿಲ್ಲ ಹಾಗೂ ಈ ನಿಟ್ಟಿನಲ್ಲಿ ಪರಿಶೀಲನೆಯ ಅಗತ್ಯವಿದೆ. 


ಈ ರೀತಿಯ ತರಬೇತಿ ಮುನ್ನೇರ್ಪಾಡಿನ ಶ್ರೇಣಿಯ ಕಾರಣ, ಗುಣಮಟ್ಟದ ಖಾತರಿಯು 
ಶಿಕ್ಷಕರನ್ನು ಸಿದ್ಧಪಡಿಸುವಲ್ಲಿ ಪ್ರಮುಖ ಸಮಸ್ಯೆಯಾಗಿ ಉಳಿದುಕೊಂಡಿದೆ. ಅಲ್ಲದೆ, ECCE 
ಶಿಕ್ಷಕರ ಅರ್ಹತೆಯ ಮಾನದಂಡದ ವಿಚಾರ ಬಂದಾಗ, ಸರಿಸುಮಾರು ಯಾವುದೇ ಮಿತಿ 
ಇಲ್ಲದೆ ಇರುವುದರಿಂದ ಹಿಡಿದು (CDS ಸಮುದಾಯ ಕಾರ್ಯಕರ್ತೆಯರ ವಿಚಾರದಲ್ಲಿ), 


ಪ್ರಾಥಮಿಕ ತರಗತಿ (ಬಾಲವಾಡಿ ಕಾರ್ಯಕರ್ತೆಯರ ವಿಚಾರದಲ್ಲಿ), ಪ್ರೌಢ ಶಾಲೆಯ 
ಹಂತವನ್ನು ಉತ್ತೀರ್ಣರಾಗಿರುವುದು (“ಬಾಲಸೇಲಿಕಾ' ಯರ ವಿಚಾರದಲ್ಲಿ), ಹನ್ನೆರಡನೇ 
ತರಗತಿ (GNoU ಮತ್ತು ಸಮಗ್ರ ಶಾಲಾಪೂರ್ವ ಮತ್ತು ಪ್ರಾಥಮಿಕ ಶಿಕಕರ ತರಬೇತಿ) ತನಕ - 
ಹೀಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆಯ ಮಾನದಂಡ ಬದಲಾಗುತ್ತಲೇ ಹೋಗುತ್ತದೆ. ್ವECCE 
ಕಾರ್ಯನಿರ್ವಾಹಕರ ಪ್ರವೇಶ ಹಂತ, ಶಿಕ್ಷಕರು/ ಕಾರ್ಯಕರ್ತೆಯರ ನೇಮಕ ಮತ್ತು 
ಪುನರಾವರ್ತಿತ ತರಬೇತಿ ಅಗತ್ಯತೆಗಳನ್ನು ಈಡೇರಿಸುವುದಕ್ಕಾಗಿ ಉತ್ತಮ ಸಂಪನ್ಮೂಲ 
ಹೊಂದಿರುವ ವಿಕೇಂದ್ರೀಕೃತ ರಚನೆಗಳು/ ಸಂಸ್ಥೆಗಳ ಲಭ್ಯತೆ, ಕಾರ್ಯನಿರ್ವಾಹಕರಿಗೆ ವೃತ್ತಿ 
ಪಥಗಳು ಮತ್ತು ಮೇಲ್ವಿಚಾರಣೆ ಮತ್ತು ನಿಗಾದಂತಹ ವಿಚಾರಗಳನ್ನು ಪರಿಗಣಿಸಲು ಮತ್ತು 
ಉದ್ದೇಶಿಸುವುದಕ್ಕಾಗಿ ್ವEಲಲE ಕುರಿತ ಯೋಜಿತ ಮಾನವ ಸಂಪನ್ನೂಲಕ ನಿರ್ವಹಣೆ ನೀತಿಯ 
ಕೊರತೆಯು ಇಲ್ಲಿನ ಪ್ರಮುಖ ಸಮಸ್ಯೆಯಾಗಿದೆ. ಸ್ವಾವಲಂಬಿತ ಆಧಾರದ ಮೇಲೆ 
ದೆಹಲಿಯಲ್ಲಿ ಪ್ರಯತ್ನಿಸಿದಂತೆ ECE ಯಲ್ಲಿ ಸೇವೆಯೊಂದಿಗಿನ ತರಬೇತಿಗಾಗಿ ಸಂಪನ್ಮೂಲ 
ಕೇಂದ್ರಗಳ ಜಾಲವನ್ನು ಸ್ಥಾಪಿಸುವ ಕೆಲವು ಪ್ರಾಯೋಗಿಕ ಉಪಕ್ರಮಗಳನ್ನು ಸಾರ್ವಜನಿಕ - 
ಖಾಸಗಿ ಯತ್ನವಾಗಿ ಪ್ರಯತ್ನಿಸಬಹುದು. ಉತ್ತಮ ಕಾರ್ಯರೀತಿಯದ ಬೋಧನಾ ತಾಣಗಳ 
ಸೀಮಿತ ಲಭ್ಯತೆ, ತಾತ್ಮಿಕವಾಗಿ ಪ್ರತಿಪಾದಿಸಿದ ವಿಧಾನಶಾಸ್ಪ್ತ ಮತ್ತು ನೈಜ ಕಾರ್ಯರೀತಿ 
ಸನ್ನಿವೇಶಗಳ ನಡುವಿನ ಅಸಂಗತತೆ, ಅಸಮರ್ಪಕ ನೇರ ಮತ್ತು ಚಿಂತನಾಶೀಲ ತರಬೇತಿ 
ಮತ್ತು ಸನ್ನಿವೇಶಕೆ ತಕ್ಕುದಾದ ವಿಧಾನಗಳ ಅಗತ್ಯವಿರುವ ಶಿಕ್ಲಾರ್ಥಿಗಳಲ್ಲಿ ಶೈಕ್ಷಣಿಕ 
ಮಟ್ಟಗಳಲ್ಲಿ ಭಿನ್ನತೆ ಇತ್ಯಾದಿ ಸಮಸ್ಯೆಗಳು ್ವEcಲE ತರಬೇತಿಯಲ್ಲಿ ಕಾಣಿಸಿಕೊಂಡಿವೆ. 


ದತ್ತಾಂಶದ ವಿಶ್ಠಾಸಾರ್ಹತೆ ಮತ್ತು ಸಾಂಸ್ಥಿಕ ವಿನ್ಯಾಸಗಳು 


ECCE ಕುರಿತು ಯಾವುದೇ ಸಾಂಸ್ಥಿಕ ದತ್ತಾಂಶ ಮೂಲವು ಲಭ್ಯವಿಲ್ಲದ ಕಾರಣ ಲಭ್ಯವಿರುವ 
ಬೇರೆ ಬೇರೆ ದತ್ತಾಂಶ ಮೂಲಗಳನ್ನು ಅವಲಂಬಿಸಬೇಕಾಗುತ್ತದೆ. ಎರಡು ಪ್ರಮುಖ 
ಅಂಶಗಳು ದತ್ತಾಂಶದ ವಿಶ್ವಾಸಾರ್ಹತೆಯನ್ನು ನಿರ್ಬಂಧಿಸುತವೆ: (॥) ಅನೇಕ ರಾಜ್ಯಗಳಲ್ಲಿ, 
ಪ್ರಾಥಮಿಕ ಶಾಲೆಯನ್ನು ಸೇರುವ ವಯಸ್ಸು 5+ ವರ್ಷಗಳಾಗಿದ್ದು, 1€ರDS ಕಾರ್ಯಕ್ರಮವು 3- 
6 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಂಡಿರುತ್ತದೆ. ಹೀಗಾಗಿ 5 ವರ್ಷ ವಯಸ್ಸಿನ 
ಮಕ್ಕಳನ್ನು ಎರಡು ಬಾರಿ ಎಣಿಸುವ ಸಾಧ್ಯತೆ ಇರುತದೆ; ಯ) AES (2002) ಖಾಸಗಿ 
ಉಪಕ್ರಮಗಳ ಶಈರಿತು ವರದಿ ಮಾಡುತ್ತದೆಯಾದರೂ, ಖಾಸಗಿ ಶಾಲಾಪೂರ್ಣ್ಪ ಶಾಲೆಗಳು 
ಕೌಟುಂಬಿಕ ದಿನ ಆರೈಕ ಬಿಲಯಗಳು, ನರ್ಸರಿಗಳು, ಕಿಂಡರ್ಗಾರ್ಟಿನ್‌ಗಳು ಮತ್ತು ಪೂರ್ವ 
ಪ್ರಾಥಮಿಕ ತರಗತಿಗಳು ಸೇರಿದಂತೆ) ಮಾಹಿತಿ ನೀಡಬೇಕಾದುದು ಕಡ್ಡಾಯವಿಲ್ಲದೆ 
ಇರುವುದರಿಂದ ವರದಿಗಾರಿಕೆಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ಒಳಗೊಳ್ಳುವುದನ್ನು 
ಖಾತರಿಪಡಿಸುವ ಯಾವುದೇ ದಾರಿ ಇಲ್ಲ. ಅಲ್ಲದೆ, ನೋಂದಣಿಯ ಯಾವುದೇ ವ್ಯವಸ್ಥೆಯ 


ಅನುಪಸ್ಥಿತಿಯಲ್ಲಿ ಈ ಸಂಸ್ಥೆಗಳ ಕುರಿತು ಯಾವುದೇ ಒಂದು ಅಧಿಕೃತ ದಾಖಲೆ ಇಲ್ಲ. ಐದು 
ವರ್ಷ ವಯಸ್ಸಿನ ಮಕ್ಕಳ ಸ್ಥಿತಿಗತಿಯ ಕುರಿತು ಮಾಡಿದ ಒಂದು ವಿಶ್ಲೇಷಣೆಯ ಪ್ರಕಾರ, 
ಕೇವಲ 21.3 ಶೇಕಡಾ ಮಕ್ಕಳು ಶಾಲಾಪೂರ್ಪ್ಹ ಶಾಲೆಗಳಿಗೆ ಹಾಜರಾಗುತ್ತಿದ್ದರು, 39.3 ಶೇಕಡಾ 
ಮಕ್ಕಳು ಪ್ರಾಥಮಿಕ ಶಾಲೆಗೆ ಹಾಜರಾಗುತ್ತಿದ್ದರು, ಹಾಗೂ 39.4 ಶೇಕಡಾ ಮಕ್ಕಳು ಯಾವುದೇ 
ರೀತಿಯ ಶಾಲೆ! ಶಾಲಾಪೂರ್ವ ಶಾಲೆಯಿಂದ ಹೊರಗುಳಿದಿದ್ದರು (National Sample Survey 
Office (NSSO), 2004). SRI (Social and Rural Research Institute) ಸಮಿೀಕ್ಲ್ಷೌಯು, 5 ವರ್ಷ 
ವಯಸ್ಸಿನ 20.2 ಶೇಕಡಾದಷ್ಟು ಮಕ್ಕಳು ಶಾಲೆಯಿಂದ ಹೊರಗುಳಿದಿವೆ ಎಂದು ವರದಿ 
ಮಾಡಿದೆ. ECE ಮುನ್ನೇರ್ಪಾಡು ಮತ್ತು ಬಳಕಗಾಗಿ ಹೆಚ್ಚು ವಿಶ್ವಾಸಾರ್ಹ ಮತ್ತು ಉನ್ನತ 
ಗುಣಮಟ್ಟಿದ ದತ್ತಾಂಶ ವ್ಯವಸ್ಥೆಯ ಅಗತ್ಯವಿದೆ ಎಂಬುದನ್ನು ಇದು ತೋರಿಸುತ್ತದೆ. 


ಸಾಂದರ್ಭಿಕ ವಾಸ್ತವಿಕತೆಗಳನ್ನು ಆಧರಿಸಿ, ಅಗತ್ಯ ಮೂಲಭೂತ ಸೌಕರ್ಯದ 
ಅಗತ್ಯತೆಗಳು ಮಾತ್ರವಲ್ಲದೆ ್ವc€E£ ಶಿಕ್ಷಕರ ಮೂಲಭೂತ ಅಗತ್ಯತೆಗಳು, ಪಠ್ಯಕ್ರಮದ ವ್ಯಾಪ್ತಿ 
ಮತ್ತು ಸ್ವರೂಪ ಹಾಗೂ ತರಬೇತಿ ಮತ್ತು ಸಂಪನ್ಮೂಲದ ಬೆಂಬಲ - ಇತ್ಯಾದಿಗಳ ಕುರಿತು 
ಸಂಬಂಧಿತ ಎಲ್ಲಾ ಪಾಲುದಾರರ ನಡುವೆ ಸಾಮಾನ್ಯ ತಿಳುವಳಿಕ ಮೂಡಿಸುವುದಕ್ಕಾಗಿ 
ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಗುಣಮಟ್ಟಿದ ಮಾನದಂಡಗಳ ಚೌಕಟ್ಟಿನೊಂದಿಗೆ 
ನೋಂದಣಿ ಮತ್ತು ಮಾನ್ಯತೆ ವ್ಯವಸ್ಥೆಯನ್ನು ರೂಪಿಸುವ ಅಗತ್ಯವಿದೆ. 


ಹೆಚ್ಚುತಿರುವ ವ್ಯಾಪ್ತಿ 


ICDs ನ ವಿರಂತರ ವಿಸರಣೆಯ ಹೊರತಾಗಿಯೂ, ನ£C೦E ಯಲ್ಲಿ ಮಕ್ಕಳ 
ಒಳಗೊಳ್ಳುವಿಕೆಯು 40 ಶೇಕಡಾದ ಮಟ್ಟದಲ್ಲಿಯೇ ಇದೆ. ಇದು ಅಸಮರ್ಪಕ ಲಭ್ಯತೆ ಮತ್ತು 
ಸೇವಾ ತಲುಪಿಸುವಿಕೆಯ ಅಸಮರ್ಪಕ ಗುಣಮಟ್ಟದ ಸಮಸ್ಯೆಯಾಗಿ ಮುಂದುವರಿದಿದೆ. 
ECCE ಯ ಮುಖ್ಯ ವಾಹಕವಾಗಿ ICDS ಮುಂದುವರಿಯುತ್ತಿರುವುದರಿ೦ದ, ಮುಂದಿನ ಕೆಲವು 
ವರ್ಷಗಳೊಳಗೆ ಈ ಸೇವೆಯನ್ನು ಇನ್ನಷ್ಟು ವಿಸರಿಸಲು ಮತ್ತು ಸಾರ್ವತ್ರೀಕರಿಸಲು ಭಾರತ 
ಸರ್ಕಾರವು ಪ್ರಸ್ತಾವಿಸಿದೆ. ಇದೊಂದು ಸ್ವಾಗತಾರ್ಹ ಪ್ರಸ್ತಾವನೆಯಾಗಿದ್ದರೂ, ಇದನ್ನು 
ವೇಗವಾಗಿ ವಿಸರಿಸುವ ಮತ್ತು ಗುಣಮಟ್ಟಿದಲ್ಲಿ ರಾಜಿ ಮಾಡಿಕೊಳ್ಳುವ ಅಪಾಯವಿದೆ. 
ಅಲ್ಲದೆ "ಒಂದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡುವ' ಸಾಧ್ಯತೆಯೂ ಇದೆ. ಇದು ಒಂದಷ್ಟು 
ಮಟ್ಟಿಕ್ಕೆ ಲಾಭವನ್ನು ತಂದು ಕೊಡಬಹುದು, ಆದರೆ ಮಾಡಿದ ಹೂಡಿಕೆಗೆ ಅನುಗುಣವಾಗಿ 
ಲಾಭ ದೊರೆಯದು. ಪೌಷ್ಠಿಕಾಂಶದ ಕುರಿತು ಇತ್ತೀಚೆಗೆ ನಡೆಸಿದ ಅಧ್ಯಯನವೊಂದರ ಪ್ರಕಾರ 
ICDs ನ ಅನುಷ್ಠಾನದಲ್ಲಿ ಮೂರು ಹೊಂದಾಣಿಕೆ ಕೊರತೆಗಳು ಕಂಡು ಬಂದಿದ್ದು 
ಅವುಗಳನ್ನು ಬಗೆಹರಿಸಬೇಕಾದ ಅಗತ್ಯವಿದೆ. ಇವು ಸೇವೆಗಳು, ಫಲಾನುಭವಿಗಳು ಮತ್ತು 
ಬೌಗೋಳಿಕ ಪ್ರದೇಶಗಳ ಹೊಂದಾಣಿಕೆಯ ಕೊರತೆಗಳಿಗೆ ಸಂಬಂಧಿಸಿವೆ (ವಿಶ್ವ ಬ್ಯಾ೦ಕ್‌, 
20054). ಸೇವಾ ಹೊಂದಾಣಿಕೆಯ ಕೊರತೆಯು, ಮಕ್ಕಳ ಆರೈಕೆಯ ವರ್ತನೆಗಳನ್ನು 
ಸುಧಾರಿಸುವುದು ಮತ್ತು ಪೋಷಕರಿಗೆ ಅರಿವು ಮೂಡಿಸುವುದು (ಇದು ಹೆಚ್ಚ, ಸುಸ್ಮಿರ 
ಪರಿಣಾಮವನ್ನುಂಟು ಮಾಡುವ ಸಾಧ್ಯತೆ ಇದೆ) ಇತ್ಯಾದಿಯ ಬದಲಿಗೆ ಪೂರಕ 
ಪೌಷ್ಟಿಕಾಂಶಗಳ ಮೂಲಕ ಆಹಾರ ಭದ್ರತೆಯನ್ನು ಒದಗಿಸುವುದರ ಮೇಲೆ ವಿಪರೀತ ಗಮನ 
ನೀಡುವುದಕ್ಕೆ ಸಂಬಂಧಿಸಿದೆ. ಹೊಂದಾಣಿಕೆಯ ಎರಡನೇ ಕೊರತೆಯು, ಎಳೆಯ ಮಕ್ಕಳ 
ಮೇಲೆ (ಅಂದರೆ 1€DS ಕಾರ್ಯಯೋಜನೆಗಳಿಂ೦ದ ಸಂಭಾವ್ಯ ಹೆಚ್ಚಿನ ಲಾಭ ಪಡೆಯಬಲ್ಲ 3 
ವರ್ಷ ವಯಸ್ಸಿನ ಕೆಳಗಿನ ಮಕ್ಕಳು) ಅಸಮರ್ಪಕ ಗಮನ ನೀಡುವುದಕ್ಕೆ ಸಂಬಂಧಿಸಿದೆ. 
ಹೊಂದಾಣಿಕೆಯ ಮೂರನೇ ಕೊರತೆಯು, ಹೆಚ್ಚಿನ ಕಾರ್ಯಯೋಜನೆಗಳ ಅಗತ್ಯವಿರುವ 
ಬೌಗೋಳಿಕ ಪ್ರದೇಶಗಳು, ಜಾತಿಗಳು ಮತ್ತು ಸಮುದಾಯಗಳ ಮೇಲೆ ಹೆಚ್ಚು ಗಮನ 
ನೀಡಬೇಕಾದ ಅಗತ್ಯತೆಗೆ ಸಂಬಂಧಿಸಿದೆ. ಬಲಪಡಿಸಬೇಕಾದ ಕೆಲವು ಕ್ಲೇತಗಳೆಂ೦ದರೆ, 
ಅತ್ಯಂತ ಬಡ ಸಮುದಾಯಗಳ ಮೇಲೆ ಗಮನ ಹರಿಸುವುದು, ಕಾರ್ಯಕ್ರಮದ 
ವಿನ್ಯಾಸವನ್ನು ಸಂದರ್ಭೋಚಿತಗೊಳಿಸುವುದು, ಸೇವೆ ಒದಗಿಸುವವರ ಕೆಲಸದ ಭಾರವನ್ನು 
ಪುನರ್ಯವಸ್ಥೆಗೊಳಿಸುವುದು, ಸೇವಾ ತಲುಪಿಸುವಿಕೆಯ ಗುಣಮಟ್ಠಿದ ಸುಧಾರಣೆಯ 
ಮೂಲಕ ಬಳಕೆಯನ್ನು ಉತ್ತೇಜಿಸುವುದು, ಹೆಚ್ಚಿನ ಹೊಣೆಗಾರಿಕೆ ಮತ್ತು ಫಲಿತಾಂಶದ 
ಮೇಲೆ ಗಮನ ಹರಿಸುವುದು ಮತ್ತು ಸಂಬಂಧಿತ ಕ್ಲೇತಗಳೊಂದಿಗೆ ವಿಕಟಿವಾಗಿ 
ಒಮ್ಮುಖವಾಗುವುದು ಇತ್ಯಾದಿ. (ವಿಶ್ವ ಬ್ಯಾಂಕ್‌, 2004) 


ಮಕ್ಕಳಿಗಾಗಿ ವಿಕೇಂದ್ರೀಕೃತ ಮತ್ತು ಸಮಗ್ರ ಯೋಜನೆ 


ದತ್ತ ಭಾರತದ ವೈವಿಧ್ಯತೆ ಮತ್ತು ಪ್ರಮಾಣವನ್ನು ಆಧರಿಸಿ ಮಕ್ಕಳ ಕುರಿತ 
ಕಾರ್ಯಯೋಜನೆಗಳು ಯೋಜನಾ ಪ್ರಕ್ರಿಯೆ ಮತ್ತು ವಿನ್ಯಾಸವನ್ನು 
ಸಂದರ್ಭೋಚಿತಗೊಳಿಸುವ ಅಗತ್ಯವಿದೆ. ಯೋಜನೆ ಮತ್ತು ಅನುಷ್ಠಾನದ ವಿಕೇಂದ್ರೀಕೃತ 


ಮತ್ತು ಭಾಗವಹಿಸುವಿಕೆಯ ವಿಧಾನದ ಮೂಲಕ ಮಾತ್ರವೇ ಇದು ಸಾಧ್ಯ. ಶಿಕಣ ಮತ್ತು 


ಆರೋಗ್ಯ ಕ್ಷೇತ್ರಗಳು ಈ ದಿಕ್ಕಿನಲ್ಲಿ ಈಗಾಗಲೇ ಮುಂದೆ ಸಾಗಿವೆ ಹಾಗೂ ಸ್ವಲ್ಪ ಮಟ್ಟೆಗೆ ಈ 
ವಿಧಾನದ ಅನುಭವವನ್ನು ಹೊಂದಿವೆ. 1005s ಸಹ ಈಗ ಹೆಚ್ಚ, ವಿಕೇಂದ್ರೀತೃತ, 


ಹೊಂದಿಕೊಳ್ಳುವ ಜಿಲ್ಲೆ ಆಧಾರಿತ ಚೌಕಟ್ಕಾಗಿ ಪುನರ್ರಚನೆಯಾಗುತ್ತಿದೆ. ಆದಾಗ್ಯೂ, 
ಇಲ್ಲಿಯತನಕ ಇದು ಅತ್ಯಂತ ಕೇಂದ್ರೀಕೃತ ಕಾರ್ಯಕ್ರಮವಾಗಿರುವುದರಿಂದ, ರಾಜ್ಯ ಮತ್ತು 
ಜಿಲ್ಲಾ ಕಾರ್ಯನಿರ್ವಾಹಕರ ಸಾಮರ್ಥ್ಯವನ್ನು ಗಣನೀಯವಾಗಿ ವೃದ್ಧಿಸುವ ಅಗತ್ಯವಿದೆ. 
ಅಲ್ಲದೆ, ಅಭಿವೃದ್ದಿಯ ಆರೋಗ್ಯ, ಪೌಷ್ಠಿಕಾಂಶ ಮತ್ತು ಶಿಕಣದ ಅಂಶಗಳ ನಡುವಿನ 
ಸಹಕ್ರಿಯೆಗಳ ಕಾರಣ, ಮುಖ್ಯವಾಗಿ ತಳ ಹಂತದಲ್ಲಿ ವಿವಿಧ ವಲಯವಾರು 


ಕಾರ್ಯಕ್ರಮಗಳ ಮೂಲಕ ಉಪಕ್ರಮಗಳ ಒಮ್ಮುಖಗೊಳ್ಳುವಿಕೆಯು ನಮ್ಮ ಮುಂದಿರುವ 
ಪ್ರಮುಖ ದಾರಿಯಾಗಿದೆ. 


References 
Gol [Government of India]. (1949) Constitution of India. New Delhi: Government of India. 


Gol [Government of India]. (1986) National Policy on Education 1986. New Delhi: Ministry of 
Human Resource Development. 


Gol. (2000) Education for All - The Year 2000 Assessment Report: India. New Delhi: Ministry of 
Human Resource Development. 


Gol. (2003): Early Childhood Care and Education in India - An Overview. New Delhi: Ministry of 
Human Resource Development. 


Gol. (2004) Status of Education and Vocational Training in India 2004-05. NSS 61st Round Report 
no. 517, (July 2004-June 2005). New Delhi: Ministry of Statistics and Programme Implementation. 


Gol. (20064) Annual Report, 2004-2005. Department of Higher Education, Ministry of Human 
Resource Development, New Delhi: Department of Higher Education. 


Gol. (2006) Status of Education and Vocational Training in India 2004-05. NSS 61st Round (July 
2004-June 2005), Report No. 517 (16/10/3). New Delhi: Ministry of Statistics and Programme 
Implementation. 


Gol. (2007): Early Childhood Education in the Eleventh Five Year Plan (2007-2012) - Sub Group 
Report. New Delhi: Ministry of Women and Child Development. 


Kaul, V. (1998): The Training of Teachers. In: M. Swaminathan (ed) (1998): The First Five Years - A 
Critical Perspective on Early Childhood Care and Education in India. New Delhi: Sage Publications. 


Kaul, V. (1999): Early Childhood Care and Education in the Context of EFA. Paper prepared for the 
Government of India. Education for All - The Year 2000 Assessment Report. New Delhi. 


M.S. Swaminathan Research Foundation (2000): Quality Matters - Understanding the Relationship 
Between Quality in Early Childhood Education and Learning Competencies of Children. An 
Explanatory Study in Tamil Nadu. Research Report No. 4. Chennai. 


Mehta, Arun (2007): Elementary Education in India: Analytical Report 2005-06. New Delhi: 
NUEPA. 


Mustard, J. Fraser (2007): Experience Based Brain Development: Scientific Underpinnings of the 
importance of Early Child Development in a Global World in Young, Mary Eming (ed.) (2007) 
Early Child Development from Measurement to Action: A Priority for Growth and Equity. 
Washington D.C.: World Bank. 


NCTE. [National Council of Teacher Education]. (2005): Annual Report for the Year 2004-05. New 
Delhi: Ministry of Human Resource Development. 


NCERT. (2005a) Seventh All India Educational Survey, Provisional Statistics as on September 30, 
2002. New Delhi: NCERT. 


NCERT. [National Council of Educational Research and Training] (2005b) National Curriculum 
Framework Review 2005 (Draft). New Delhi: NCERT. 


NCERT. [National Council of Educational Research and Training]. (1993): Impact of ECE on 
Retention in Primary Grades — A Longitudinal Study. New Delhi: NCERT. 


NCERT. (2003): A Study of Process and Effectiveness of Linkages between ECCE and Primary 
Education in the Context of SSA. New Delhi: NCERT. 


NCAER. [National Council of Applied Economic Research]. (2001): Concurrent Evaluation of ICDS 
— National Report. New Delhi: NCAER. 


NIPCCD [National Institute of Public Cooperation and Child Development]. (1992) National 
Evaluation of Integrated Child Development. New Delhi: N.LP.C.C.D. 


NIPCCD. (1995): Creche Services in India — An Evaluation. New Delhi: N.L.P.C.C.D. 


NIPCCD. (2004): An Evaluation Study of Creches Run under National Creche Fund. New Delhi: 
N.LP.C.C.D. 


Prochner, L. (2002): Pre-School and Playway in India. Childhood, 94) pp. 435-453. 


Rao and Sharma (2002): Early Childhood Services in India-Challenges and Prospects for Their 
Development. In: Chan, K.S.L. and Mellor,E.J. (eds) (2002): International Developments in Early 
Childhood Services. New York: Peter Lang. 


Sharma, A. (1998): Opportunity, Challenges and Vision. In: M. Swaminathan (Ed): First Five Years- 
A Critical Perspective on ECCE in India. New Delhi: Sage Publication. 


SRI [Social and Rural Research Institute] (2005) All India Survey of Out-Of-School Children in the 6- 
13 Years Age Group. New Delhi: SRI-IMRB. 


Stern, R.W (1993): Changing India - Bourgeois Revolution on the Subcontinent. Cambridge: 
Cambridge University Press. 


Swaminathan. M. (1998) (ed): The First Five Years - A Critical Perspective on Early Childhood 
Care and Education in India. New Delhi: Sage Publications. 


The World Bank (2004): Reaching Out to the Child — An Integrated Approach to Child Development. 
Washington, D.C.: Oxford University Press. 


The World Bank (20054): India’s Undernourished Children. A Call for Reform and Action. 
Washington, D.C.: The World Bank. 


The World Bank (2005b): World Development Report 2006 - Equity and Development. Washington, 
D.C.: The World Bank and Oxford University Press. 


UNESCO. (2002) Education for All: Is the world on track? Paris: UNESCO. 
UNESCO. (2006): Select Issues Concerning ECCE India. Background paper prepared for the 


Education for All Global Monitoring Report 2007: Strong foundations: early childhood care and 
education. 2007/ED/EFA/MRT/PIY/23. New Delhi: NIPCCD/UNESCO. 


